KA / BG- GPO / 2515 /WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಮೇ ೧೯ , ೨೦೧೧, ( ವೈಶಾಖ ೨೯ , ಶಕ ವರ್ಷ ೧೯೩೩) | ಸಂಚಿಕೆ ೨೦ | 

ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆಯಲ್ಲಿ ಅಸರೆ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಿಸಲು ಮುಖ್ಯ ಕಾರ್ಯನಿರ್ವಾಹಕ 

ಅಧಿಕಾರಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ . ಕಂಇ 174 ಟಿಎನ್ಆರ್ 210 ( ಭಾಗ - 1) , ದಿನಾಂಕ 04 - 08 - 2010. 

2. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ , ಜಿಲ್ಲಾ ಪಂಚಾಯತ್ , ಬಾಗಲಕೋಟೆ ಇವರ ಪತ್ರ ಸಂಖ್ಯೆ : 

ಜಿಪಂಬಾ / ಶಾ / ಆಸರೆ ಯೋಜನೆ/ ಹ . ಬ . ಕು ./ಸಿಆರ್ 22 /2010 - 11 , ದಿನಾಂಕ 31 - 01 - 2011 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ , ಜಿಲ್ಲಾ ಪಂಚಾಯತ್, ಬಾಗಲಕೋಟೆ ಇವರ ಪತ್ರದಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಆಸರೆ 
ಯೋಜನೆ ಅಡಿಯಲ್ಲಿ 693 ಮನೆಗಳ ನಿರ್ಮಾಣ ಕಾರ್ಯವನ್ನು ಜಿಲ್ಲಾ ಪಂಚಾಯತ್, ಪಂಚಾಯತ್ ರಾಜ್ ( ಇಂಜಿನಿಯರಿಂಗ್) ವಿಭಾಗ, 
ಬಾಗಲಕೋಟೆ ಇವರಿಗೆ ವಹಿಸಿದ್ದು, ಈ ಮನೆಗಳ ನಿರ್ಮಾಣಕ್ಕೆ ಒಟ್ಟು ರೂ . 922.80 ಲಕ್ಷ ಅಗತ್ಯವಿದ್ದು, ಪ್ರಸ್ತುತ ರೂ . 5. 00 ಕೋಟಿ ಅನುದಾನ 
ಉಲ್ಲೇಖಿತ (1) ರ ಸರ್ಕಾರಿ ಆದೇಶದಲ್ಲಿ ಬಿಡುಗಡೆಯಾಗಿರುತ್ತದೆ. ಆದುದರಿಂದ, ಉಳಿದ ರೂ . 422 .80 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 69 ಟಿಎನ್ ಆರ್ 2011 , ಬೆಂಗಳೂರು, ದಿನಾಂಕ : 11 - 03 - 2011 


ತಾಯಿ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಆಸರೆ ಯೋಜನೆ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 693 
ಮನೆಗಳನ್ನು ನಿರ್ಮಿಸಲು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇವರಿಗೆ ರೂ . 422 .80 ಲಕ್ಷ (ರೂಪಾಯಿ 
ನಾಲ್ಕುನೂರ ಇಪತ್ತೆರಡು ಲಕ್ಷ ಮತ್ತು ಎಂಬತ್ತು ಸಾವಿರ ಮಾತ್ರ) ಅನುದಾನ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

- ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಿಸಿದ ಲೆಕ್ಕ ಶೀರ್ಷಿಕೆ 8235 - 00 - 101 - 0 - 02 " Public Contributions to Calamity 
Relief " ಅಡಿಯಲ್ಲಿ ಡ್ರಾ ಮಾಡುವುದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆಇವರು ಪೇಯೀಸ್ 
ರಸೀದಿ ಬಿಲ್ಲು ( ಸಿಟಿಎಸ್ - 8 ) ತಯಾರಿಸಿ ಮೇಲು ರುಜು ಮಾಡಿ ಬಾಗಲಕೋಟೆ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿಕೊಳ್ಳಲು ಆದೇಶಿಸಿದೆ. ಈ 
ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು. 
ಈ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ . ಗಂಗಾಧರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್. ನಂ . 839 

ಕಂದಾಯ ಇಲಾಖೆ ( ವಿ .ನಿ & ಸೇವೆಗಳು - 2) 
( ೧೫೦೫ ) 


0302 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


231 - 0 


INFORMATION TECHNOLOGY, BIO TECHNOLOGY AND 

SCIENCE & TECHNOLOGY SECRETARIAT 


Sub :-Information and Communications Technology Policy - 2011 
Preamble : 

Karnataka introduced its first IT Policy in the year 1997 followed by the “Millennium IT Policy” in the year 2000 . The 
Millennium IT Policy , in force since 2000 , was instrumental in the growth of IT , particularly, in Bangalore , so much so that Bangalore 
earned the nickname “ IT Capital of India" All the objectives of the “ Millennium IT Policy” have been achieved . Electronics City and 
Whitefield in Bangalore have emerged as IT hubs. BATF has become role model for other cities. Bangalore has emerged as the most 
favoured destination for high - end technology business and R & D . It is the 4th best technology hub in the world . 

Though secondary cities are emerging as alternative IT destinations, they have not picked up as much as Bangalore has 
done. Keeping in view the need to push IT growth to not only in Tier-II and Tier- III cities but also in the semi urban /rural areas, it is felt 
necessary to revise the IT policy . The new policy focuses on pushing IT growth in secondary cities as well as incentivising setting up of 
BPO /ITes in rural areas, Bangalore would be positioned as high -end IT destination focusing on R & D and product innovation . The 
revised Policy also covers telecom and therefore has been named as Information and Communications Technology Policy . The 
Information Technology Policy of 2000 shall stand replaced by the Information and Communications Technology policy Hence the 
Order. 

Government Order No. ITD 11 PRM 2008 , Bangalore , Dated 02-02 -2011 
In the circumstances explained in the preamble , Government are pleased to announce the Information and Communications 
Technology Policy- 2011 for Karnataka State , as annexed to this Government Order. 

The Karnataka Information and Communications Technology Policy - 2011 , shall come into force with immediate effect and 
shall remain in force for a period of 5 years or till the issue of a revised Information and Communications Technology Policy . 

This order issues with the concurrence of finance department vide their Note No: FD 303 EXP . 2/2010 dated 27 -09 - 2010 , 
and Planning Department Concurrence vide their U .O . Note No : PD 04 FRO 2009 dated 03-03- 2009. 

By Order and in the name of the Governor of Karnataka 

Ashok Kumar C . Manoli 
Principal Secretary to Government, 
Department of Information Technology , 
Bio Technology and Science & Technology 


Information and Communications Technology Policy- 2011 

Government of Karnataka 


Preamble : 

Karnataka is in the forefront of Information Technology and Bangalore , its Capital is the acknowledged IT capital of India . 
Karnataka was the first to announce IT Policy in the year 1997 , followed by the Millennium IT Policy in the year 2000 . The Policy 
acted as an important catalyst for the growth of IT Industry in the State . The policy was also instrumental in promoting usage of 
Kannada software and several e -Governance initiatives which have contributed to the improvement of delivery of Government services 
to the citizens and in a more transparentmanner. 

As per NASSCOM s annual survey for FY 2010 - 11, the Indian IT -BPO exports are projected to grow by 13 to 15 percent 
while domestic IT -BPO is expected to grow by 15 to 17 per cent. According to NASSCOM the Indian IT industry will witness healthy 
growth this year, led by growth in the core markets and supplemented by significant contributions from the emerging markets. Growth 
drivers include the thrust on platforms like BPO , analytics, finance and accounting , remote infrastructure management and cloud 
services. Growth in the domestic IT - BPO is driven by a robust economy, increased IT spending by the government and adoption of IT 
by small and medium businesses . The improving demand scenario has led to increased hiring and therefore employment grew by 
almost 9 per cent in the demand constrained environment. The industry head count addition is expected to double this year to touch 2 
lakh new employees , leading to 2 .5 million direct employment. Indian IT-BPO industry is expected to touch 70 billion US dollars in 
exports in FY 2010 - 11. 


1. 1) 


1) Growth of IT Companies in Karnataka 

The IT Policy of the State helped in the growth of IT Industries , under the able guidance of the IT Task Force headed by Shri 
N R . Narayana Murthy. Increased computer literacy and IT penetration through the Yuva.Com Centers, Computer labs in 
Government Schools , capacity building in Institutes of Higher Learning , setting up of International Institute of Information 
Technology at Bangalore and Hubli, were also instrumental in helping the growth of the IT Industry . In the last 10 years , the 


21- 0 


FODT :37 DOTIS , TO OSSO , 9000 


03802 


number of IT Companies have trebled crossing 2100 in numbers and contributing to IT exports of over USD 16 .8 billion (Rs . 
76,000 Crores) during the year 2009-10 from 1.6 billion USD (around Rs. 6,200 Crores) during the year 2000 -01. 
2500 

2156 
2081 
1999 
1883 
1721 
1520 
1322 
1154 
1038 


NumberofCompanies 


928 


782 


99 -00 


00 -01 


01-02 


02-03 


03 -04 


04 -05 


05 -06 


06 -07 


07-08 


08 -09 09-10 


year 


1. 2 ) 


The IT Industry in the State has emerged as one of the largest job providing sector . The Industry provides direct employment 
to over half a million and indirect employment to over 1 .5 million persons . The IT Industry is expected to provide one million 
direct jobs by 2012, as per the Mckinsey and NASSCOM projections. Further , IT exports have reached USD 16 .8 billion (Rs. 
76 ,000 Crores) during FY 2009 -10 . 
Software Exports from Karnataka (in US Billion $ ) 


16 . 8 


15 .5 


13.5 


USBillion$ 


3 . 08 


01-02 


02- 03 


03-04 


04- 05 


05 - 06 


06 - 07 


07 - 08 


08 -09 


09 - 10 


1.3) 


Bangalore , the 4th Best Technology Hub in the world , after Silicon Valley, Boston and London (as per UNDP Report,) has 
become a global brand in the IT space. Almost all the Fortune 500 Companies have one or the other of their operations 
outsourced in Bangalore . Many global brands such as GE, Texas Instruments , Intel, AMD , SAP , CISCO , Microsoft , 
Motorola , Nokia etc ., have their R & D activity based in Bangalore . 
The secondary cities of Mangalore , Mysore and Hubli -Dharwad are also emerging as attractive destinations for IT/ITES , 
BPO and Telecom services . 


1.4 ) 


Growth in Tier-Il Cities 


Tier-Il Cities 


Mysore 
Mangalore 
Hubli 

Total 


2005 -06 
No. Exports 
40 

392 
21 570 
9 5 
70 967 


L 
No. 
49 
24 
13 
86 


2006 -07 
Exports 

761 
681 

9 
1451 


No. 
53 
27 
15 
95 


2007- 08 
Exports 

1058 
632 

20 
1710 


L 2008 -09 
No. Exports 
56 L 1374 
29 1025 
16 25 
101 2424 


(Rs. in Crores ) 

2009 - 10 
No. Exports 
59 1363 
30 940 
18 18 
107 2321 


೧೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


231 - 0 


1.5 ) 


2) 


There is a need to revisit the policy to foster further growth of IT Industry in the State ofKarnataka , with a particular thrust on 
Tier- 11/101 Cities . There is also a need to de-bureaucratize certain procedures coming in the way of faster growth of the 
Industry in State. Hence , the Government of Karnataka is pleased to announce the ‘ ICT Policy 2011 . 
Vision 

• To position Bangalore to be the IT R & D and product hub of India 
• To maintain Karnataka s leadership in outsourced IT services 
• To retain Karnataka s position as the State with largest skilled workforce in India for IT services, Products and R & 


• To enable Karnataka to be the most preferred destination for MSME (Micro , small andmedium enterprises ). 

To be the disaster recovery/Business continuity hotspot due to State s unique and secure geo -position . 
2. 1) Branding Bangalore & Brand Karnataka 

• Government will institute annual awards for outstanding/ Innovative product companies . 

Government will promote Bangalore as the Hub for Products / Technology and the Tier 2 /3 cities for IT/ITES 
services , BPO and Telecom services . 
Government will popularize the “Bangalore Welcome Mat” program for senior talented IT professionals from 
outside India to work in Bangalore and Karnataka by highlighting the highly cosmopolitan nature, availability of 

high end skilled workforce and lower real estate cost. 
2 .2 ) Positioning Bangalore as R & D and Product Technology Hub 

The State will take steps to establish institutes of higher learning with focus on the Software Product Development. 
The Institutes would focus on both fundamental and applied research . This would be patterned on a Virtual 
Cambridge Science Park Model. 
The State will encourage partnership between educational institutes and industry to identify specific areas of 
research and provide incentives for students to take up doctoral and post doctoral research in the Information 
Technology and Software Product Development. 
Outstanding students and employees across the State will be offered scholarships to take up research . The 
Government will collaborate with industry to provide such sponsorships . 
Government will encourage industry to set up labs in existing institutes for specific research initiatives. Industry 
may also adopt existing labs and upgrade facilities. Government will facilitate interaction between educational 
institutions and industry . 
Government will focus on funding market relevant research in concert with institutes of higher learning that are 
globally best and emphasizing on R & D . 
To create a low entry barrier for collaboration between local and international companies, educational institutes , 
National and State Government. 
To be an India Research portal for acquiring and exchanging knowledge from Global Research Centers. 
To act as a facilitator to acquire Research projects from Government, Global Research Centers, Global 

Companies who have the funding, but not the talent. 
• To attract highly qualified global talent to work in Bangalore 

To support the Educational Institutes in raising the quality and capacity of R & D Masters and PhD programs 

• To attract highly talented youngsters to take up a career in Research and Business Development. 
3 ) Setting up of Research Hub to encourage entrepreneurs and start -up companies : 

The Research Hub will be visible in a dedicated campus, which is virtually connected to others and unique by 
focus on selected domains, verticals, technical and business development competences. The research hub will be 
promoted with all support to make it a global brand . 
To give an impetus for the research activities State Government will set up Research Hub in Bangalore along with 
a prototype and testing laboratory , with State funding limited to 50 % of the total cost of setting up the necessary 
infrastructure for the same. The balance 50 % of the cost would be from the industry or mobilized through PPP 

business mode . 
3 .2 ) Representatives from NASSCOM , Dept of IT & BT, Director IITB would be on the Board of the Hub which will 

decide regarding the equipments to be provided in the Hub and the manner in which the facilities would be 
provided to entrepreneurs and start- up companies for their research activities . Preference would be given to 

entrepreneurs who have shown great potential in the YESSS Programme of Bangalore IT .Biz . 
4 ) Setting up of IT InvestmentRegion (ITIR ) 

Government of India in its Gazette Notification No . 7 (5 ) 2006 - E - Infra Policy Objectives dated 28 .05 .08 has announced the 
Information Technology Investment Region (ITIR ) Scheme with a view to promote investment in the Information 
Technology/ Information Technology Enabled Services and Electronic Hardware Manufacturing Units. It is envisaged to provide 
excellent infrastructure and Investor-friendly policy environment in the region . Each region would be established in minimum area of 


3 . 1) 


2008 - 0 


BDF837 ODZIE, TOUJO, JIE OF , 9000 


೧೫೦೯ 


5 ) 


around 40 square kilometers (around 10 ,000 acres). The first IT Investment Region would be developed in Devanahalli-Doddaballapur 
area near Bangalore International Airport, which would consist of Processing and Non -processing areas. 

This Region would be endowed with excellent infrastructure and Investor- friendly Policy environment. The ITIR is expected to 
boost and augment IT exports and generate employment. The ITIR would be managed and administered by a body set up under the 
provisions of Karnataka ITIR Act 2010 . 

Innovation Part for MSMEs 
5 . 1) Micro , Small and Medium Enterprises (MSMEs ) play a prominent role in the economic growth of the State and provide 

employment to a sizable number of skilled and un - skilled workers in the IT sector. Entrepreneurs in this sector 
generally face several constraints especially in terms of facilities for upgradation of technology, access to latest 

innovative tools etc ., 
5 . 2 ) Recognizing the crucial role of the MSME sector and its contribution to the growth of IT industry in the State , 

Government proposes to set-up an Innovation Park on PPP mode for MSMEs at Bangalore , which will comprise of 
Plug and Play office space , simulation facilities connected over internet, innovation relay center connected with global 
innovation clusters etc. The Innovation Park would focus on providing the latest technology and equipment to MSMEs 
to upgrade their technology and skills to match emerging global standards . State Government will support the 

Innovation Park with viability gap funding limited to 20 % of the project cost . 
5 . 3) The Innovation park would be set up and managed by Keonics (a Government of Karnataka undertaking). A 

Committee under the Chairmanship of Managing Director, Keonics would be set up with Director, IIIT -B , 
representatives from the MSME sector, CEO KITVEN Fund and representative from the Department of IT, BT and S & 
T as members , which would finalize the modus operandi of the Scheme, Government will encourage setting up of 
Special Economic Zones ( SEZs) dedicated to MSMEs in Mysore , Mangalore , Hubli -Dharwad , Gulbarga and Belgaum 

in the KIADB industrial areas and provide incentives /concessions as per Karnataka Industrial Policy 2009- 2014 . 
5 .4 ) Government will support creation of clusters with MSME providers and couple of large users of IT (measured through 

IT investments ) or branded organizations to build brand equity /attract MSMEs, so that there is business within the 
cluster and fiscal concessions for the business within the cluster could be considered . Government would also 
consider location of universities of repute within each such cluster to build academia - industry partnership for mutual 

benefit 
Process and Procedural Supports 

6 . 1) Governmentwill consider bringing in a mechanism for self -certification of statutory compliance by the IT companies . 
6 .2 ) Government will consider giving preference to MSMEs in Government procurement orders , encouraging the big 

companies to partner with MSMEs as front-end . 
6 .3 ) Government will take active steps to promote Green IT initiatives and organize Seminars/Conferences to disseminate 

knowledge on these initiatives and related technologies. 
6 .4 ) Government will encourage companies to donate computers to Government schools and also provide free broadband 

access to schools . 
7 ) Investment and Trade Promotion 

7 .1) Government will initiate , enable and encourage “Buy Local” program for Karnataka-based Defence , Nuclear energy , 

Satellite Programs and Public sector enterprises and State Departments to source from local IT / BPO /Telecom 

companies . 
7 .2 ) Government will initiate an online web portal to act as a networking platform /market place and as an e-procurement 

mechanism , specific to software products and services for entrepreneurs , start-ups , product companies , investors , 

academia , customers and Government. 
7 .3) Government will initiate software product -focussed trade development and branding initiatives such as trade 

delegations , exhibitions , road shows, other collaborative platforms in key overseas markets , with assistance from trade 

and industry bodies such as NASSCOM , CII etc. 
7 . 4 ) Government and NASSCOM will organize conferences and seminars in various cities in Karnataka to increase 

awareness and motivate entrepreneurs . 
7 .5 ) With the success of first Karnataka State Information Technology Venture (KITVEN ) Fund, the State will augment 

KITVEN Fund by Rs . 25 Crores , being State s share of 26 % in the fund . The balance of 74 % of the fund will be 
mobilized from different subscribers, Government will encourage industry stakeholders to subscribe to the 
professionally managed VC fund for supporting investment purely in technology startups, R & D units and domestic 

BPOs. 
7 .6 ) Government will explore partnerships with countries of strategic importance to establish bi-national/multi-national funds 

for investing in product ideas and R & D work in designated areas ofmutual significance . 
7 . 7 ) Government will review existing policy/regulations and bring in reforms to enable ease of entry and exit for IT / TeS, 

BPO and Telecom businesses in Karnataka . 


0300 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


2007 - 0 


Key Components of the Growth Led IT Ecosystem 
8 . 1) Emphasis on Infrastructure for Bangalore City 
8 . 1. 1) Roads : A consortium of Government functionaries and IT Companies would be set up to pool the list of IT 

volunteers who would dedicate some time to act as traffic governors near and around their offices . 
8 . 1.2 ) Transport: Government will run pool of buses to hubs and satellite townships from all parts of the city to 

reduce/replace buses run by individual companies, This will help in reducing traffic congestions . 
8 . 1.3 ) Satellite townships would be developed to decongest Bangalore city , Government will promote Green 

satellite townships at Ramanagaram , Devanahalli , Hoskote and Bidadi. 
8 .2 ) Education and Nurturing Talent Pool 
8 . 2. 1) Government will set up an Institute of Information Technology in North Karnataka , in consultation with 

Director-IIT-Bangalore. State will seek financial assistance from Government of India also for setting up the 

institute. 
8 .2 .2 ) School and College curriculum will include soft skills like communication skills and personality development. 

The Government Industry -Academia taskforce shall identify knowledge partners to develop the content for 

this new curriculum . 
8 .2 . 3) New teaching methodologies would be actively explored for better learning by students across schools in 

Karnataka, including theatre in education . 
8 . 2 . 4 ) Each autonomous college / university will be required to include industry representatives in the syllabus 

committee to align the curriculum with the needs of the industry. An expert panel will review the syllabus and 

training process in colleges . 
8 . 2.5 ) Promote Centers of Excellence across at least 100 Engineering and Degree colleges in Bellary , Gulbarga 

and Shimoga districts . 
8 . 2.6 ) Special initiatives will be planned to promote Academia - Industry interaction . Steps will be taken to enable 

inclusion of physically and economically challenged persons in IT Industry employment and to bridge the 

digital urban rural gap. 
8 . 2.7 ) Government will provide incentives to Schools , Universities and industry, to enable the academic world to 

tap into the rich pool oftalent available in the corporate sector, through exchange programs, sabbatical etc. 
8 . 2.8 ) Government to setup and promote e -learning centers at the semi urban and rural areas. 
8 .2 .9 ) Government will encourage and facilitate creation of Cyber halls in clusters to enable students/public to use 

internet easily and freely , along with distance learning/ e - learning centers . 
8 .2 . 10 ) Government will collaborate with industry and will strive to increase public awareness about the importance 

of respecting creativity and risks associated with using pirated software thereby encouraging them to buy 

licensed software . 
8 .2. 11) Government will put online Kannada encyclopedia and textbooks on science,mathematics , literature, history 

and geography online at Government schools . A Committee comprising of representatives from Education 

Department, IIIT -B and Department of Kannada & Culture will be set up to implement the Scheme. 
8 .2 . 12 ) Government to continue financial support to set up Rural BPOs for setting up such BPOs across the State , 

as per existing scheme under implementation . 
8 . 3) Increasing IP Laws Awareness and Promoting Creation of Intellectual Property 
8 . 3 .1) Government will enforce intellectual property laws through creation of specialized enforcement units with 

dedicated resources to investigate and prosecute intellectual theft . 
8 .3 .2) Government will endeavor to increase co -operation with international agencies to enforce IP laws across 

multiple countries and encourage / incentivise IPR registration in India . 
9) Growth of Tier II and Tier III Cities and Rural hinterland 

9.1) The IT/BPO growth has been focussed on a few leading cities. Currently , of the total direct employment of 

over 2 million in the Indian IT /BPO Industry , about 90 % is captured by the 7 leading locations of Bangalore , 
Mumbai , NCR , Hyderabad , Pune , Chennai and Kolkata . Apart from employment, these cities have realized 
significant benefits in terms of improved branding and visibility , consumption -led economic growth , 
improvements in social infrastructure etc., At the same time, rapid growth has led to current IT/BPO hubs 
facing rising real estate costs , increased attrition and saturated infrastructure , forcing companies to look 

beyond these Leader locations. 
9 .2 ) Government will address the Infrastructure issues including development of IT Parks , roads , rail and air 

connectivity , telecom and broadband connectivity , incentives for social infrastructure like schools , hospitals 

and entertainment in Mysore , Mangalore , Shimoga , Hubli-Dharwad , Belgaum and Gulbarga . 
9.3 ) Government will emphasize on providing IT literacy to young men and women in all semi-urban and rural 

areas ofKarnataka and institute a committee to monitor the performance of these programs. 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


0800 


c ) 


9.4 ) Government will help to create infrastructure to execute the final year engineering projects for the rural 

students and also provide a special training module for them in communication skills . 
10 ) Incentives for IT /BPO Enterprises in Karnataka 

Fiscal Incentives would be provided as per Karnataka Industrial Policy 2009 - 2014 ( Incentives to units located in 
Zone 4 would be as applicable to Zone 3 ) 

10 . 1 Investment Promotion Subsidy 
a ) Micro Mfg . Enterprises 

Zone- 1: 25 % VFA (max. Rs. 10 .0 lakhs) 
Zone-2 : 20 % VFA (max. Rs. 7 .5 lakhs) 
Zone- 3: 15 % VFA (max. Rs. 5 .0 lakhs ) 

Zone - 4 : Nil 
b ) Small Mfg . Enterprises 

Zone- 1: 20 % VFA (max. Rs. 20 .0 lakhs) 
Zone- 2 : 15 % VFA (max. Rs. 15 .0 lakhs) 
Zone - 3 : 10 % VFA (max . Rs. 10 . 0 lakhs ) 
Zone- 4 : Nil 
Med . Mfg . Enterprises ( Those who employ minimum 25 workers) 
Zone - 1 : Rs. 30 . 0 lakhs 
Zone- 2 : Rs. 20 .0 lakhs 
Zone - 3 : Nil 

Zone-4 : Nil 
Notes : 
(i) 25 % of the subsidy sanctioned amount will be released every year on refund basis towards the payments 

made by the unit in respect of gross VAT , ESI and PF and power tariff . 
In cases of enterprises which do not use power and not covered under VAT, EPF , ESI, the investment 

subsidy will be released against the loan dues . 
(ii) This incentive is available to enterprises availing term loan to an extent ofminimum 50 % cost of fixed assets 

only . 

(iii) The unit shall avail the sanctioned subsidy within the period of five years . 
10 .2 Exemption from Stamp Duty 

MSME, Large and Mega Projects: 
Stamp Duty to be paid in respect of (i) loan agreements, credit deeds , mortgage and hypothecation deeds executed for 
availing term loans from State Government and /or State Financial Corporation , Industrial Investment Development Corporation , 
National Level Financial Institutions, Commercial Banks, RRBS, Co -operative Banks, KVIB /KVIC , Karnataka State SC /ST 
Development Corporation , Karnataka State Minority Development Corporation and other institutions which may be notified by the 
Government from time to time for the initial period of five years only and (ii) for lease deeds , lease -cum -sale and absolute sale deeds 
executed by Industrial Enterprises in respect of Industrial plots, sheds , Industrial tenements, by KIADB, KSSIDC , KEONICS , Industrial 
Co -operatives and approved private Industrial estates shall be exempted as below : 

Zone- 1 : 100 % 
Zone-2 : 100 % 
Zone-3 : 75 % 

Zone-4 : Nil 
10 .3 Concessional Registration Charges 
MSME, Large and Mega Projects : 

For all loan documents and sale deeds as specified in 2 above , the registration charges shall be at a concessional rate of Re. 
1 per Rs. 1000 . 

Note : (i) The exemption of stamp duty and concessional registration charges are also applicable to lands purchased under 
section 109 of the KLR act and also for direct purchase of industrially converted lands for the projects approved by 
SHLCC/SLSWCC /DLSWCC. This incentive will also be applicable for the land transferred by KIADB to land owners as compensation 
for the acquired land . 

(ii) The exemption of stamp duty and concessional registration charges are also available for registration of final sale deed in 
respect of lands, sheds , plots, industrial tenements after the expiry of lease period at the rate as specified in the Industrial Policy which 
was in vogue at the time of execution of lease -cum -sale deed . 
10 .4 Waiver of Convertion Fine 

MSME, Large and Mega Projects: The payment of conversion fee for converting the land from agriculture use to industrial use 
including for development of industrial areas by private investors will be waived as detailed below : 


0909 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


231 - 0 


Zone- 1 : 100 % 
Zone- 2 : 100 % 
Zone - 3 : 75 % 
Zone-4 : Nil 

Note : The waiver of conversion fine will be on reimbursement basis after implementation of projects. 
10.5 Exemption from Entry Tax 

MSME , Large and Mega Projects : In Zone - 1,2 and 3 : 

100 % exemption from payment of ET on ‘Plant & Machinery and Capital Goods for an initial period of 3 years from the date of 
commencement of project implementation . For this purpose , the term , Plant and Machinery and Capital Goods also includes plant 
and machinery, equipment etc ., including machinaries for captive generation of Electricity . 

On raw materials, inputs , component parts & consumables (excluding petroleum products) (wherever applicable) for a period 
of 5 years from the date of commencement of commercial production . 

Zone-4 : Nil 
10 .6 Incentives for Export Oriented Enterprises 

MSME, Large and Mega Projects: 
(i) Exemption from paymentof ET 

For 100 % EOUS, 100 % exemption from payment of ET on ‘Plant & Machinery and CapitalGoods for an initial period of 3 years 
from the date of commencement of project implementation irrespective of zones . 

For other EOUS , (Minimum Export obligation of 25 % of their total turnover) 100 % exemption from payment of ET on raw 
materials , inputs , components parts & consumables (excluding petroleum products) for an initial period of 3 years from the date of 
commencement of commercial production in Zone 1, 2, 3 and 50 % in Zone 4 . 

( ii) Refund of Certification Charges: 
Refund of expenses incurred for compulsory marking like Conformity Europeene (CE ), China Compulsory Certificate (CCC ) 
etc., to the extent of 50 % of expenses subject to a maximum of Rs. 2.00 lakhs per unit for both 100 % and other EOUs in all 
zones . 
Subsidy for setting up ETPs 

MSME , Large and Mega Projects: One time capital subsidy upto 50 % of the cost of Effluent Treatment Plants (ETPs ), subject 
to a ceiling of Rs. 100 lakhs per manufacturing enterprise of Zone-1 , 2 & 3 and a ceiling of Rs. 50 lakhs in Zone-4 . 
10 .8 Interest Free Loan on VAT 

Large and Mega Projects: All new large and mega manufacturing Enterprises established in Zone - 1, 2 and 3 shall be offered 
interest free loan on VAT as specified below : 
Investmentrange on 
fixed assets (Rs. In Min . Direct Emp. (Nos.) 

Quantum of Interest free loan 
Crores ) 
10 (value of plant & Minimum 100 employment and 50 % of assessed gross VAT for initial 5 years subject to the 
machinery )-50 

additional 20 employment for every max. of 100 % of total value of fixed assets . Repayment of the 
Rs. 10 Crore Investment 

loan shall be in 3 annual instalments after 5 years . 
51 -250 

Minimum 200 employment and 50 % of assessed gross VAT for initial 6 years subject to the 
additional 20 employment for every max . of 75 % of total value of fixed assets . Repayment of the 
Rs. 50 Crore investment. 

loan shall be in 3 annual instalments after 6 years . 
251- 1000 

Minimum 400 upto Rs. 300 Crores and 25 % of assessed gross VAT for initial 7 years subject to the 
50 additional employment for every max . of 50 % of total value of fixed assets . Repayment of the 

Rs. 100 Crores additional investment. loan shall be in 4 annual instalments after 7 years. 
1001 -3000 

Minimum 750 for Rs. 1000 Crores and 25 % of assessed gross VAT for initial 10 years subject to the 
additional 25 for every Rs. 100 Crores | max . of 50 % of total value of fixed assets . Repayment of the 
additional investment 

loan shall be in 4 annual instalments after 10 years . 
More than 3000 1250 

25 % of assessed gross VAT for initial 15 years subject to the 
max. of 50 % of total value of fixed assets. Repayment of the 

loan shall be in 5 annual instalments after 12 years . 
Zone - 4 : Nil 


10 


10 .9 Anchor Unit Subsidy 

Anchor unit subsidy of Rs . 100 lakhs shallbe offered for the first two manufacturing Enterprises with minimum employment of 
100 members and minimum investment of Rs. 50 Crores in each of the taluks coming in Zone -1, 2 & 3 will be offered. This subsidy will 
be applicable only in taluks where no Industrial Enterprises with investment of Rs. 50 Crores and above exist at present. 


21- 0 


BUDTE37 DOTIS , TO OS JOB , se DE , 9000 


0303 


10 . 10 Special incentives for Enterprises coming up in low HDI districts 
only for Large & Mega Projects : 

New large scale Enterprises setting up facilities in six districts having bottom most Human Development Index (HDI) and 
employing atleast 75 % local persons as defined in the Sorojini Mahishi recommendations will be offered 75 % reimbursement of 
expenditure on accountof contribution towards Employees State Insurance (ESI) and Employees Provident Fund (EPF ) Scheme for a 
period of initial five years . 

However, these benefits over a period of five years will be limited to 25 % of value of fixed capital investment. The amount of 
reimbursement will be paid annually based on minimum statutory limit subject to the condition that the unit has paid its contribution 
towards ESI & EPF on the due dates . Following are the six districts having bottom most Human Development Index : 

Sl. No. District 

HDI* (2001) 
Bagalkot 

0 .591 
2 Bijapur 

0 .589 
3 Koppal 

0.582 
4 Chamarajanagar 

0 .576 
5 Gulbarga 

0 .564 
Raichur 

0 .547 
* As per Karnataka Human Development Report -2005 published by the Department of Planning & Statistics, Government of 
Karnataka . 
10 .11 Exemption from Electricity Duty 

Micro & Small Mfg . Enterprises : 100 % exemption of electricity duty /tax for the initial period of five years , four years and three 
years in Zone- 1 , Zone- 2 and Zone - 3 respectively. 
10 . 12 Technology Up gradation , Quality Certification and Patent Registration 

Micro & Small Mfg . Enterprises : 
(i) Interest Subsidy on TU Loan : Zone -1, 2 , 3: 5 % on loans availed from KSFC , KSIIDC & Scheduled Commercial Banks, which 

are not covered under CLCSS of Gol. 
(ii) ISO series certification : Zone -1, 2 , 3 & 4 : 75 % of cost (max. Rs. 75 .000 ) 
(iii) BIS Certification : 50 % of fees payable to BIS , (max. Rs. 20 ,000 ) and 25 % of cost (max . Rs. 50,000 ) for purchase of 

testing equipments as approved by BIS . 
(iv) Patent registration : 75 % of cost of fees payable to Patent Office (max. Rs . 1.25 lakhs) and 50 % of cost (max . Rs. 

75 ,000 ) towards attorney fees , patent search etc., 
(v ) Technology Adoption : 25 % of cost (max. Rs . 50 ,000 ) for adopting technology from recognized national laboratories . 

(vi) Technology Business Incubation Centre : 25 % of the project cost (max. Rs . 50 lakhs ) 
10 . 13 Water harvesting /Conservation Measures 

Small & Medium Mfg . enterprises in all Zones 
(i)Rain Water harvesting: 50 % of cost (max . Rs. 1 lakh ) 
(ii) Waste water recycling : 50 % of cost cmax . Rs. 5 lakh ) 

( iii) Zero discharge process : 50 % of cost (max. Rs. 5 lakh ) 
10 . 14 Energy Conservation 

Small & Medium Mfg . enterprises in all Zones 
Practicing Energy Conservation measures resulting in reduction of Energy Consumption of at least 10 % of earlier consumption : 
10 % of capital cost (max Rs . 5 lakh ) 

Use ofnon -conventional energy sources : 10 % of capital cost (max . Rs. 5 lakh ) 
10 . 15 Addl. Incentives to the enterprises following Reservation Policy of the State 

Medium , Large and Mega Manufacturing Enterprises in all zones employing more than 100 persons: 

50 % reimbursement of expenditure incurred for employees coming under reserved category towards contribution to ESI & EPF 
schemes for a period of initial 5 years. 
10 . 16 Refund of cost incurred for preparation Project Reports 

Micro & Small Mfg . Enterprises : Zone 1, 2 and 3: 

The cost incurred for preparation of project reports by TECSOK /CEDOK /KSFC or any recognized institutions for availing loans 
shall be reimbursed to the maximum of Rs. 10 ,000 /-per unit subject to financing of the unit . 
11) Relaxation of FSI 

The Government will be pleased to relax FAR for all IT projects subject to zonal regulations and the land use pattern as per the 
Master Plans of the Planning Authorities. 
12 ) Power Tariff 

12 .1) For reliable and quality power supply round the clock , Private IT parks and Public IT parks will have freedom of 

unlimited back up power , permission for captive power generation and status as Independent Power Producers 


೧೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


12 . 2 ) IT/ITES , BPO and Telecom units shall be declared as continuous process units and shallbe exempted from statutory 

power cuts to enable them to perform on 24x7x365 basis . 
12.3 ) Government will apply a uniform power tariff structure for IT/ ITES , BPO and Telecom Units as approved by Karnataka 

Electricity Regulatory Commission (KERC ). 
13 ) Assistance to disabled persons 

All assistance willbe rendered to persons with disability in accordance with the provisions of The persons with Disabilities Act, 
1995 . 
14 ) Relaxation under Labour Laws 

Government will endeavor to simplify filling of returns and maintenance of registers and records , annual returns and combined 
registers etc., by IT companies . Further, registers /records can also be maintained in digital format. Steps will be taken to encourage 
and facilitate e - filling of returns in consultation with departments of Factories and Boilers and Labour Department. 
EFFECTIVE DATE : 

This Policy shall come into force with effect from the date of issue of the Government Order in this regard and shall remain in 
force for a period of five years from such date or till the issue of a new or revised Policy. 


PR 593 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಗಣಕ ಕೋಶದಲ್ಲಿನ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಹುದ್ದೆಯನ್ನು ಖಾಯಂಗೊಳಿಸುವ ಬಗ್ಗೆ. 
ಓದಲಾಗಿದೆ : 1. ಆರ್ಥಿಕ ಇಲಾಖೆಯ ( ಆಯವ್ಯಯ ಮತ್ತು ಸಂಪನ್ಮೂಲಗಳು) ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 82 ಜಿಐಇ 2009, 

ದಿನಾಂಕ 19 - 12 - 2009 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯ ಗಣಕ ಕೋಶದಲ್ಲಿನ ಅಧೀನ ಕಾರ್ಯದರ್ಶಿ ಹುದ್ದೆಯನ್ನು ಸರ್ಕಾರದ 
ಆದೇಶ ಸಂಖ್ಯೆ ಸಿ. ಆ. ಸು . ಇ. 45 ಸಸಿವಿ 1999 ದಿನಾಂಕ 20 - 01 - 2000 ರಲ್ಲಿ ಶಾಖಾಧಿಕಾರಿ ವೃಂದದಿಂದ ಅಧೀನ ಕಾರ್ಯದರ್ಶಿ ವೃಂದಕ್ಕೆ 
ಉನ್ನತೀಕರಿಸಿ ದಿನಾಂಕ 20 - 01 -2010 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲಾಗಿದೆಯೆಂದು ರಾಜ್ಯದ ಆಯವ್ಯಯದ ಎಲ್ಲಾ ಕಾರ್ಯಗಳು 
ಅಪೆಂಡಿಕ್ಸ್ - ಬಿ ಸೇರಿದಂತೆ ನಬಾರ್ಡ್‌ನಿಂದ ಪಡೆದ ಸಾಲ ಮರುಪಾವತಿ ಮತ್ತು ಬಡ್ಡಿ ಪಾವತಿಗೆ ಸಂಬಂಧಿಸಿದ ಗಣಕ ಕೋಶದ ಕಾರ್ಯಗಳನ್ನು ಹಾಗೂ 
ಇಲಾಖೆಯ ವಿತ್ತೀಯ ಸುಧಾರಣೆ ಕೋಶದಲ್ಲಿ ನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರದಿಂದ ಧನ ಸಹಾಯ ಯೋಜನೆಗಳ ನಿರ್ವಹಣೆ, ರಿಸರ್ವ್ 
ಬ್ಯಾಂಕ್‌ನೊಂದಿಗೆ ನಡೆಸುವ ಎಲ್ಲಾ ವ್ಯವಹಾರಗಳು ಮತ್ತು ರಾಜ್ಯದ ಮಿತವ್ಯಯಕ್ಕೆ ಸಂಬಂಧಿಸಿದಂತೆ ಕೆಲಸ ನಿರ್ವಹಣೆಯ ಜವಾಬ್ದಾರಿಯು ಅಧೀನ 
ಕಾರ್ಯದರ್ಶಿ ( ವಿತ್ತೀಯ ಸುಧಾರಣೆ ಮತ್ತು ಗಣಕಕೋಶ) ಹುದ್ದೆಗೆ ವಹಿಸಿಕೊಟ್ಟಿದ್ದು ಈ ಎಲ್ಲಾ ಕಾರ್ಯಗಳನ್ನು ಸರಿದೂಗಿಸಿಕೊಂಡು ಹೋಗಲು ಈ 
ಹುದ್ದೆಯನ್ನು ಖಾಯಂಗೊಳಿಸುವಂತೆ ಕೋರಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 656 ಸಅಸೇ 2009,, ಬೆಂಗಳೂರು, ದಿನಾಂಕ 15ನೇ ಮಾರ್ಚ್ 2011 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಗಣಕ ಕೋಶ) ಹುದ್ದೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಖಾಯಂಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್. ವಿಜಯಾನಂದಶರ್ಮ, 
ಪಿ . ಆರ್. 752 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲ್ಲೂಕಿನ ದಾಸನಹಟ್ಟಿ ಗ್ರಾಮದ ಹತ್ತಿರ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್ 

ಕುರಿತು . 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇ೦ /ಸನೀ ( ಉ ) ವಲಯ / 

ಬಿಜೆಪಿ /ಎಇ-1/2010 - 11 /281 ದಿನಾಂಕ : 21 - 01 - 2011 . 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 228 ಮಸಾವಿ 2009 ( 2), ದಿನಾಂಕ 09 - 12 - 2009. 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 - 3 - 2011ರ ಪತ್ರ ಸಂಖ್ಯೆ: ಮುಸದ / ಆಪ್ತಶಾಖೆ/ ಟೆಂಡರ್/10 - 11 / 452 . 
ಪ್ರಸ್ತಾವನೆ : 

- ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲ್ಲೂಕಿನ ದಾಸನಹಟ್ಟಿ ಗ್ರಾಮದ ಹತ್ತಿರ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ರೂ . 49.99 ಲಕ್ಷಗಳ 
ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಜಿಲ್ಲಾ ಟೆಂಡರ್ ಬುಲೆಟಿನ್ 

11 - 10 - 2010 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೧೫ 


ದಿನಾಂಕ 25 - 10 - 2010 ರಂದು ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್‌ ಅನ್ನು ತೆರೆದು ಪರಿಶೀಲಿಸಲಾಗಿರುತ್ತದೆ. ಈ ಟೆಂಡರ್ ಪ್ರಕಟಣೆಗೆ 
ಸ್ಪಂದಿಸಿ ಮೂವರು ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿದ್ದು , ಅವರ ಟೆಂಡರ್‌ ವಿವರಗಳು 
ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

| ರೂ . 49 ,32,905/ 


ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ( 2010 - 11 ) ಟೆಂಡರಿಗೆ ಇಡಲಾದ ಮೊತ್ತ ರೂ . 58,09 ,781/ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು | ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 

ಹೆಚ್ಚಳ /ಕಡಿಮೆ 
ಶ್ರೀ ವಿ. ಎಂ . ಹೆಬ್ಬಾಳ 

71,85 ,053 / 

45.66 ಹೆಚ್ಚು 

23.671 ಹೆಚ್ಚು 
| ಪ್ರಥಮ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಶ್ರೀ ವಿ . ಎಂ . ಹೆಬ್ಬಾಳ, ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 23.671 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 11 - 2 -2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ನಿರ್ವಹಿಸುವಲ್ಲಿ 
ಉಂಟಾಗುವ ಸಮಸ್ಯೆಗಳು ಕುರಿತು ವಿವರಣೆಯನ್ನು ನೀಡಿದರು. ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
58,09,781/- ಗಳ ಮೇಲೆ ಶೇ . 4 .00 ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ಪತ್ರವನ್ನು ನೀಡಿದರು. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ 
ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ . ಈ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 58,09 ,781/- ಗಳ ಮೇಲೆ ಶೇ . 4.00 ರಷ್ಟು 
ಹೆಚ್ಚಿನ ದರದಲ್ಲಿ ಅಂದರೆ ರೂ . 60,42,172/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ಅಪಿಬಂ ( ತಾಂತ್ರಿಕ) 2011 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲ್ಲೂಕಿನ ದಾಸನಹಟ್ಟಿ ಗ್ರಾಮದ ಹತ್ತಿರ ಬ್ಯಾರೇಜ್ 
ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 58, 09 ,781/- ಗಳ ಮೇಲೆ 
ಶೇ 4.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 60 ,42,172/ - ಗಳಿಗೆ ( ರೂ ಅರವತ್ತು ಲಕ್ಷ ನಲವತ್ತೆರಡು ಸಾವಿರದ ಒಂದು ನೂರ ಎಪ್ಪತ್ತೆರಡು) 
ಕಾಮಗಾರಿಯನ್ನು ಶ್ರೀ ವಿ . ಎಂ . ಹೆಬ್ಬಾಳ, ಪ್ರಥಮ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ : 20.1.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 753 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ನಾರಾಯಣಹಟ್ಟಿ ಗ್ರಾಮದ ಹತ್ತಿರ ಮರಿಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ 

- ಕಾಮಗಾರಿಯ ಟೆಂಡರ್‌ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇಂ/ಸನೀ ( ಉ ) ವಲಯ / 

ಬಿಜೆಪಿ /ಪಿಬಿ - 9 / ನಾರಾಯಣಹಟ್ಟಿ ಬ್ಯಾರೇಜ್ |2010 -11 /687 ದಿನಾಂಕ : 10 - 02 - 2011. 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010 , ದಿನಾಂಕ 27 - 11 -2010 . 
3 ) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ, ಬೆಂಗಳೂರು ರವರ ದಿನಾಂಕ : 5 -3 - 2011ರ ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ/ ಟೆಂಡರ್ /10 - 11 / 454, 
ಪ್ರಸ್ತಾವನೆ : 

- ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ನಾರಾಯಣಹಟ್ಟಿ ಗ್ರಾಮದ ಹತ್ತಿರ ಮರಿಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ 
ಅಂದಾಜಿಗೆ ಉಲ್ಲೇಖ ( 2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ಬಿಜಾಪುರರವರ ನೋಂದಣಿ ಸಿ. ಇ.ಆರ್. ಸಂಖ್ಯೆ : 172 /2010 - 11 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


೧೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

06 - 12 - 2010 
ಪ್ರಜಾವಾಣಿ ದಿನ ಪತ್ರಿಕೆ 

| 07 - 12 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು , ಇವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 
20 - 01 - 2011 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 

ರೂ . 58,29, 083/ 
( 2010 - 11 ) ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
ಶ್ರೀ ಎ . ಎ . ಸ್ . ಪಾಟೀಲ 

66, 45 ,163/ 

14 .00 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಶ್ರೀ ಎ . ಎಸ್ . ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14. 00 ರಷ್ಟು ಹೆಚ್ಚಾಗಿದ್ದು, ಸದರಿಯವರ 
ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ (1) ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ . 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 - 2 - 2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ . 12. 00 
ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ . ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ 
ಪರಿಶೀಲನಾ ಸಮಿತಿಯು ಮೇಲೆ 3 ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 58,29 ,083/ - ಗಳ ಮೇಲೆ ಶೇ . 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 61, 78 ,828/- ಗಳಿಗೆ 
ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 04 ಅಪಿಬಂ ( ತಾಂತ್ರಿಕ) 2011, ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ನಾರಾಯಣಹಟ್ಟಿ ಗ್ರಾಮದ ಹತ್ತಿರ ಮರಿಹಳ್ಳಕ್ಕೆ 
ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 
58,29 ,083/ - ಗಳ ಮೇಲೆ ಶೇ 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 61 ,78,828/ - ಗಳಿಗೆ ( ರೂ ಅರವತ್ತೊಂದು ಲಕ್ಷ ಎಪ್ಪತ್ತೆಂಟು ಸಾವಿರದ 
ಎಂಟು ನೂರ ಇಪ್ಪತ್ತೆಂಟು) ಶ್ರೀ ಎ .ಎಸ್. ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್‌ಪಿ 2002 , ದಿನಾಂಕ : 20.1.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 754 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಚಿಕ್ಕರೂಗಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆಯನ್ನೊಳಗೊಂಡ ಬ್ಯಾರೇಜ್ 

ನಿರ್ಮಾಣ ಕಾಮಗಾರಿಯ ಟೆಂಡರ್. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇಂ/ ಸನೀ ( ಉ ) ವಲಯ / 

ಬಿಜೆಪಿ/ ಪಿಬಿ - 9/ ಚಿಕ್ಕರೂಗಿ ಸೇ .ಸ. ಬ್ಯಾರೇಜ್ |2010 - 11/684 ದಿನಾಂಕ : 10 - 02 - 2011. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010, ದಿನಾಂಕ 27 - 11- 2010. 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ ) 

ವಲಯ , ಬೆಂಗಳೂರು ರವರ ದಿನಾಂಕ : 5 - 3 - 2011ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ /10 - 11 / 454. 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಚಿಕ್ಕರೂಗಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆಯನ್ನೊಳಗೊಂಡ ಬ್ಯಾರೇಜ್ ನಿರ್ಮಾಣ 
ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ ( 2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ಬಿಜಾಪುರರವರ ನೋಂದಣಿ ಸಿ.ಇ .ಆರ್. ಸಂಖ್ಯೆ : 171 /2010 - 11 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


18. 


Hbb 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೧೯ , ೨೦೧೧ 


೧೫೧೭ 


| ರಾಜ್ಯ ಟೆಂಡರ್ ಬುಲೆಟಿನ್ 

| 06 - 12 - 2010 
| ವಿಜಯ ಕರ್ನಾಟಕ ದಿನಪತ್ರಿಕೆ 

| 07 -12 - 2010 
ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನಪತ್ರಿಕೆ 

07 - 12 - 2010 
* ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ 20 - 01 - 2011 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 

ರೂ . 1 ,05 , 29 , 954 / 
( 2010 -11) ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 
ಶ್ರೀ ಎನ್. ವಿ . ಕುಲಕರ್ಣಿ 

1,23 ,21 ,847 / 

17.02 ಹೆಚ್ಚು 
| ಪ್ರಥಮ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎನ್.ವಿ . ಕುಲಕರ್ಣಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 17.02 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 -2 - 2011 
ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಗೂ ಮೊದಲು ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ 
ಮೇಲೆ ಶೇ . 12 .00 ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು 
ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 3 ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ 
ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 1, 05, 29 ,954/- ಗಳ ಮೇಲೆ ಶೇ . 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 
1,11 ,61, 751/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ಅಪಿಬಂ ( ತಾಂತ್ರಿಕ) 2011 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಚಿಕ್ಕರೂಗಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ 
ಸೇತುವೆಯನ್ನೊಳಗೊಂಡ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ 
ಮೊತ್ತ ರೂ . 1, 05 ,29, 954/ - ಗಳ ಮೇಲೆ ಶೇ 6. 00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,11,61,751/- ಗಳಿಗೆ ( ರೂ ಒಂದು ಕೋಟಿ ಹನ್ನೊಂದು ಲಕ್ಷ 
ಅರವತ್ತೊಂದು ಸಾವಿರದ ಏಳು ನೂರ ಐವತ್ತೊಂದು) ಶ್ರೀ ಎನ್. ವಿ. ಕುಲಕರ್ಣಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ : 20 .1.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 755 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲ್ಲೂಕು ಹೊಸ ಮದಗ ಕೆರೆಯ ದುರಸ್ಥಿ , ಜೀರ್ಣೋದ್ದಾರ ಮತ್ತು ಪುನರುಜ್ಜಿವನ 

ಕಾಮಗಾರಿಯ ಟೆಂಡರ್‌. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವ 

ಎಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸ ( ದ)/ ತಾಂ .- 2 /ಸಇ೦.2/ 

ಚಿಕ್ಕಮಗಳೂರು/ ಕಡೂರು/ ಮದಗಕೆರೆ / ಇ - ಟೆಂಡರ್ /1411 /2011 /891, ದಿನಾಂಕ : 10 - 02 - 2011 . 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 26 ಕೆಜಿದು 2010 , ದಿನಾಂಕ 23 -10 - 2010 . 
3) ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 -3 -2011ರ ಪತ್ರ ಸಂಖ್ಯೆ: ಮುಸದ/ ಆಪ್ತಶಾಖೆ/ ಟೆಂಡರ್ /10 -11/452. 
ಪ್ರಸ್ತಾವನೆ : 

ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲ್ಲೂಕು, ಹೊಸ ಮದಗ ಕೆರೆಯ ದುರಸ್ಥಿ , ಜೀರ್ಣೋದ್ದಾರ ಮತ್ತು ಪುನರುಜ್ಜಿವನ ಕಾಮಗಾರಿಯು 
ಕೇಂದ್ರ ಸರ್ಕಾರದಿಂದ ಆರ್. ಆರ್. ಮತ್ತು ಆರ್. ಯೋಜನೆಯಡಿಯಲ್ಲಿ ಅನುಮೋದನೆ ನೀಡಲಾಗಿರುವ 375 ಸಣ್ಣ ನೀರಾವರಿ ಇಲಾಖೆಯ 


೧೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


ಕಾಮಗಾರಿಗಳಲ್ಲಿ ಸೇರಿದ್ದು, ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 26 ಕೆಜಿದು 2010, ದಿನಾಂಕ 23 -10 - 2010 ರಲ್ಲಿ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ಬೆಂಗಳೂರುರವರ ನೋಂದಣಿ ಸಿ. ಇ.ಆರ್ . ಸಂಖ್ಯೆ : 118/2010 - 11 
ದಿನಾಂಕ 02 -11 - 2011 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್‌ ಬುಲೆಟಿನ್ 

06 - 12 - 2010 
ರಾಜ್ಯ ಟೆಂಡರ್‌ ಬುಲೆಟಿನ್ 

| 01 - 12 - 2010 
| ಡೆಕ್ಕನ್ ಹೆರಾಲ್ಡ್‌ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆ 

05 - 12 - 2010 
ಉದಯವಾಣಿ ದಿನಪತ್ರಿಕೆ 

| 06 - 12 - 2010 
ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ 

04 - 12 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಮೂರು ಜನ ಗುತ್ತಿಗೆದಾರರು ಮಾತ್ರ ಇ -ಪ್ರೊಕ್ಯೂರ್‌ಮೆಂಟ್ ಮುಖಾಂತರ ಟೆಂಡರ್ ದಾಖಲಾತಿಗಳನ್ನು 
ಡೌನ್ ಲೋಡ್ ಮಾಡಿಕೊಂಡು ಇ - ಪ್ರೊಕ್ಯೂರ್‌ಮೆಂಟ್ ಮುಖಾಂತರ ದ್ವಿಲಕೋಟೆ ಪದ್ಧತಿಯಲ್ಲಿ ಟೆಂಡರ್‌ಗಳನ್ನು ಸಲ್ಲಿಸಿದ್ದು, ತಾಂತ್ರಿಕ ಬಿಡ್‌ಗಳನ್ನು 
ದಿನಾಂಕ 03 - 01 - 2011 ರಲ್ಲಿ ತೆರೆಯಲಾಗಿದ್ದು ಇಬ್ಬರು ಗುತ್ತಿಗೆದಾರರ ಟೆಂಡರ್ ಅರ್ಹತೆ ಇದ್ದ ಕಾರಣ ಇವರ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ 02 
02 - 2011 ರಲ್ಲಿ ತೆರೆಯಲಾಗಿದೆ. ಅವರ ಟೆಂಡರ್‌ ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪರಿಷ್ಕೃತ ದರಗಳಂತೆ ಟೆಂಡರಿಗೆ 

ರೂ . 8, 02 ,88 ,023 / 
ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಹಾಗೂ ಪರಿಷ್ಕೃತ ದರಗಳ ಮೇಲಿನ 
ಶ್ರೀ / ಮೆಸರ್ ನಮೂದಿಸಿರುವ ದರಗಳಂತೆ ಟೆಂಡರಿನ 

ಶೇಕಡಾವಾರು ಹೆಚ್ಚಳ ಕಡಿಮೆ 

ಮೊತ್ತ 
ಶ್ರೀ ಮಾಧವರೆಡ್ಡಿ 

8,66 ,22 ,234 / 

7. 889 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
ಮೆ | ಅಮೃತಾ ಕನ್‌ಸ್ಪೆಕ್ಷನ್ಸ್ 

8,85 ,34,347/ 

10 . 27 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಶ್ರೀ ಮಾಧವರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಕಡಿಮೆ ದರಗಳನ್ನು ನಮೂದಿಸಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 7.889 ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 11- 2 - 2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ನಿರ್ವಹಿಸುವಲ್ಲಿ 
ಉಂಟಾಗುವ ಸಮಸ್ಯೆಗಳು ಕುರಿತು ವಿವರಣೆಯನ್ನು ನೀಡಿದರು. ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
8,02,88, 023/ - ಗಳ ಮೇಲೆ ಶೇ . 7.00 ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ಪತ್ರವನ್ನು ನೀಡಿದರು. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ 
ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 2 ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 8,02 ,88, 023/ - ಗಳ ಮೇಲೆ ಶೇ . 6.50 ರಷ್ಟು 
ಹೆಚ್ಚಿನ ದರದಲ್ಲಿ ಅಂದರೆ ರೂ . 8,55 ,06,744 /- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 04 ಕೆಜಿದು ( ತಾಂತ್ರಿಕ) 2011 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರ್. ಆರ್.ಆರ್. ಯೋಜನೆಯಡಿ ಚಿಕ್ಕಮಗಳೂರು ಜಿಲ್ಲೆ , ಕಡೂರು ತಾಲ್ಲೂಕು, ಹೊಸ 
ಮದಗ ಕೆರೆಯ ದುರಸ್ಥಿ, ಜೀರ್ಣೋದ್ದಾರ ಮತ್ತು ಪುನರುಜ್ಜಿವನ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 8 ,02 ,88 ,023 /- ಗಳ ಮೇಲೆ ಶೇ 6.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 8,55,06,744 / - ಗಳಿಗೆ ( ರೂ ಎಂಟು 
ಕೋಟಿ ಐವತ್ತೈದು ಲಕ್ಷ ಆರು ಸಾವಿರದ ಏಳು ನೂರ ನಲವತ್ತ ನಾಲ್ಕು ಶ್ರೀ ಮಾಧವರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ : 20.1. 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ). 


ಪಿ . ಆರ್ . 756 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೧೯ 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಆರ್. ಆರ್. ಆರ್. ಯೋಜನೆಯಡಿ ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಕೆರೆಗಳ ದುರಸ್ಥಿ , ಜೀರ್ಣೋದ್ದಾರ ಹಾಗೂ 

ಪುನರುಜೀವನ ಕಾಮಗಾರಿಯ ಟೆಂಡರ್ ( ಪ್ಯಾಕೇಜ್ ಸಂಖ್ಯೆ 5 ಮತ್ತು ಇಂಡೆಂಟ್ ನಂ . 1136 ಕುರಿತು). 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇಂ/ ಸನೀ ( ಉ ) ವಲಯ / 

ಬಿಜೆಪಿ / ಎಇ-14/2010 - 11 /299 ದಿನಾಂಕ : 21- 01 -2011 . 
2) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 - 3 -2011ರ ಪತ್ರ ಸಂಖ್ಯೆ: ಮುಸದ / ಆಪ್ತಶಾಖೆ/ ಟೆಂಡರ್/10 - 11 /452 . 
ಪ್ರಸ್ತಾವನೆ : 

ಆರ್.ಆರ್. ಆರ್ . ಕಾರ್ಯಕ್ರಮದಡಿ ಭಾರತ ಸರ್ಕಾರದ ಅನುಮೋದನೆ ದೊರಕಿರುವ 375 ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗಳ ಪೈಕಿ 
ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಕೆಳಕಂಡ 10 ಕಾಮಗಾರಿಗಳು ಸೇರಿದ್ದು ಅವುಗಳಿಗೆ ನೀಡಲಾಗಿರುವ ಆಡಳಿತಾತ್ಮಕ ಅನುಮೋದನೆ ಹಾಗೂ 
ತಾಂತ್ರಿಕ ಮಂಜೂರಾತಿ ವಿವರಗಳು ಕೆಳಕಂಡಂತಿವೆ. 

ಕೇಂದ್ರ 

ಆಡಳಿತಾತ್ಮಕ ಅನುಮೋದಿಸಿದ ಮೊತ್ತ 
ಸರ್ಕಾರದಿಂದ 

ಅನುಮೋದನೆ ಹಾಗೂ ಹಾಗೂ ತಾಂತ್ರಿಕ 
ಕಾಮಗಾರಿಯ ಹೆಸರು 

ಮಂಜೂರಾದ 

ತಾಂತ್ರಿಕ ಮಂಜೂರಾತಿ ಮಂಜೂರಾತಿಯ 
ಅಂದಾಜು ಮೊತ್ತ 

ನೀಡಿದ ಪ್ರಾಧಿಕಾರ ನೋಂದಣಿ ಸಂಖ್ಯೆ 

ರೂ . ಲಕ್ಷಗಳಲ್ಲಿ 
ನಾಡೇಪಲ್ಲಿ ಗ್ರಾಮದ ಹತ್ತಿರ ಪರಮೇಶ್ವರ ಕೆರೆ ಸುಧಾರಣೆ 

ಅಧೀಕ್ಷಕ ಇಂಜಿನಿಯರ್ ರೂ . 20 .00 ಲಕ್ಷ ಸಂಖ್ಯೆ 
ಕಾಮಗಾರಿ 

20.00 ಸ.ನೀ . ವೃತ್ತ, ಗುಲ್ಬರ್ಗಾ | : 1897 ) ದಿ. 31 - 05 

2010 
ಗೋಪನಪಲ್ಲಿ ಗ್ರಾಮದ ಹತ್ತಿರ ದೇವಿ ಕೆರೆ ಬನ್ನೂರು 

ಅಧೀಕ್ಷಕ ಇಂಜಿನಿಯರ್ ರೂ . 22.00 ಲಕ್ಷ ಸಂಖ್ಯೆ 
2 . ಸುಧಾರಣೆ ಕಾಮಗಾರಿ 

22 .00 

ಸ . ನೀ . ವೃತ್ತ, ಗುಲ್ಬರ್ಗಾ | : 1895 / ದಿ . 31 - 05 


#(GL 


2010 


ಬಂದೇಪಲ್ಲಿ ಗ್ರಾಮದ ಹತ್ತಿರ ನರಸಪ್ಪಾ ಕೆರೆ ಸುಧಾರಣೆ 
ಕಾಮಗಾರಿ 


3 . 


| 


21.00 


ರಿಬ್ಬನಪಲ್ಲಿ ಗ್ರಾಮದ ಹತ್ತಿರ ಕಾಮರೆಡ್ಡಿ ಕುಂಟಾ ಕೆರೆ 
ಸುಧಾರಣೆ ಕಾಮಗಾರಿ 


4 . 


21. 00 


ಕೊಡ್ಡಾ ಗ್ರಾಮದ ಹತ್ತಿರ ಥರ ತಲಾಬ ಕೆರೆ ಸುಧಾರಣೆ 
| ಕಾಮಗಾರಿ 


5 . 


22 .00 


ಅಧೀಕ್ಷಕ ಇಂಜಿನಿಯರ್ ರೂ . 21. 00 ಲಕ್ಷ ಸಂಖ್ಯೆ 
ಸ. ನೀ . ವೃತ್ತ, ಗುಲ್ಬರ್ಗಾ : 1898/ ದಿ. 31 - 05 

2010 
ಅಧೀಕ್ಷಕ ಇಂಜಿನಿಯರ್ ರೂ . 21.00 ಲಕ್ಷ ಸಂಖ್ಯೆ 
ಸ.ನೀ . ವೃತ್ತ, ಗುಲ್ಬರ್ಗಾ : 1902 / ದಿ. 31- 05 

2010 | 
ಅಧೀಕ್ಷಕ ಇಂಜಿನಿಯರ್ | ರೂ . 22.00 ಲಕ್ಷ ಸಂಖ್ಯೆ 
ಸ.ನೀ . ವೃತ್ತ, ಗುಲ್ಬರ್ಗಾ : 1904 / ದಿ . 31 - 05 

2010 | 
ಅಧೀಕ್ಷಕ ಇಂಜಿನಿಯರ್ ರೂ . 22.50 ಲಕ್ಷ ಸಂಖ್ಯೆ 
ಸ.ನೀ . ವೃತ್ತ, ಗುಲ್ಬರ್ಗಾ [ : 1844 / ದಿ. 24 - 05 

2010 
ಅಧೀಕ್ಷಕ ಇಂಜಿನಿಯರ್ ರೂ . 21.00 ಲಕ್ಷ ಸಂಖ್ಯೆ 
ಸ. ನೀ . ವೃತ್ತ, ಗುಲ್ಬರ್ಗಾ : 1903 / ದಿ . 31 - 05 

2010 
ಅಧೀಕ್ಷಕ ಇಂಜಿನಿಯರ್ | ರೂ . 21.00 ಲಕ್ಷ ಸಂಖ್ಯೆ 
ಸ.ನೀ . ವೃತ್ತ, ಗುಲ್ಬರ್ಗಾ : 1900 / ದಿ. 31 - 05 


ಜಾಕನಪಲ್ಲಿ ಗ್ರಾಮದ ಹತ್ತಿರ ರಾಯನಚೇರು ಕೆರೆ 
ಸುಧಾರಣೆ ಕಾಮಗಾರಿ 


6 . 


22 .50 


ಕೊತ್ತಪಲ್ಲಿ ಗ್ರಾಮದ ಹತ್ತಿರ ದಯಾಚೇರು ಕೆರೆ 
| ಸುಧಾರಣೆ ಕಾಮಗಾರಿ 


21.50 


ನಾಚವಾರ ಗ್ರಾಮದ ಹತ್ತಿರ ಕುಂಬಿಕೆರೆ ಸುಧಾರಣೆ 
ಕಾಮಗಾರಿ 


8 . 


21. 00 


2010 | 


ನಾಚವಾರ ಗ್ರಾಮದ ಹತ್ತಿರ ವಾಣಿ ಕೆರೆ ಸುಧಾರಣೆ 
ಕಾಮಗಾರಿ 


22 .50 


ಅಧೀಕ್ಷಕ ಇಂಜಿನಿಯರ್ | ರೂ . 22. 50 ಲಕ್ಷ ಸಂಖ್ಯೆ 
ಸ. ನೀ . ವೃತ್ತ, ಗುಲ್ಬರ್ಗಾ - : 1899/ ದಿ. 31 - 05 

2010 
ಅಧೀಕ್ಷಕ ಇಂಜಿನಿಯರ್ | ರೂ . 20 .00 ಲಕ್ಷ ಸಂಖ್ಯೆ 
ಸ.ನೀ . ವೃತ್ತ , ಗುಲ್ಬರ್ಗಾ | : 1901/ ದಿ. 31 - 05 

2010 


ದುಗನೂರ ಗ್ರಾಮದ ಹತ್ತಿರ ಊರಕೆರೆ ( ತಬಲನ ಕೆರೆ) 
| ಸುಧಾರಣೆ ಕಾಮಗಾರಿ 


10 . 


20.00 


ಒಟ್ಟು 


| 


213.50 | 


೧೫೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


2010 


ದರ್ಜೆ 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಮೊದಲೆರಡು ಬಾರಿ ಕರೆದ ಟೆಂಡರಿಗೆ ಯಾವುದೇ ಪ್ರತಿಕ್ರಿಯೆ ದೊರಕಿರುವುದಿಲ್ಲ. ನಂತರ ಮೂರನೆ ಬಾರಿಗೆ 
ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್ಮೆಂಟ್ ಮೂಲಕ 
ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

25 - 11 - 2010 
ವಿಜಯ ಕರ್ನಾಟಕ ದಿನಪತ್ರಿಕೆ 

19 - 11 - 2010 
ಪ್ರಜಾವಾಣಿ ದಿನಪತ್ರಿಕೆ 

20 - 11 - 2010 
ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರ್‌ನ ತಾಂತ್ರಿಕ ಬಿಡ್‌ಗಳನ್ನು ತೆರೆದು ಪರಿಶೀಲಿಸಲಾಗಿದ್ದು ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು 
ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ಅವರ ಆರ್ಥಿಕ ಬಿಡ್ ಅನ್ನು ದಿನಾಂಕ 21 -12 -2010 
ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ . 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 70,50,995 / 
ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ ( 2010 -11 ನೇ ಸಾಲಿನ 

ರೂ . 2 ,30 ,46, 865 / 
ಹೊಸ ದರಪಟ್ಟಿ) 
ಗುತ್ತಿಗೆದಾರರ ಹೆಸರು ಮತ್ತು ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ ಮೇಲಿನ 
ನಮೂದಿಸಿರುವ ದರಗಳಂತೆ 

ದರಗಳ ಮೇಲಿನ 

ಶೇಕಡಾವಾರು ಹೆಚ್ಚಳ ಕಡಿಮೆ 
ಶ್ರೀ / ಮೆಸರ್‌ 

ಟೆಂಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಮೆ | ಅಮೃತಾ ಕನ್‌ಸ್ಪೆಕ್ಷನ್ ( ಪಿ. 2,54,37,695 / 

49 .186 ಹೆಚ್ಚು 

10 .373 ಹೆಚ್ಚು 
ವೆಂಕಟೇಶ್ವರ ರಾವ್) 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಮೆ | ಅಮೃತಾ ಕನ್‌ಸ್ಪೆಕ್ಷನ್ಸ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿದ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10 .373 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 11 -2 - 2011 
ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ನಿರ್ವಹಿಸುವಲ್ಲಿ 
ಉಂಟಾಗುವ ಸಮಸ್ಯೆಗಳು ಕುರಿತು ವಿವರಣೆಯನ್ನು ನೀಡಿದರು. ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 
2,30 ,46,865 / - ಗಳ ಮೇಲೆ ಶೇ . 8.37 ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ಪತ್ರವನ್ನು ನೀಡಿದರು. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ 
ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯು ಮೇಲೆ 2 ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸು ಮಾಡಿದೆ. ಈ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 2,30,46,865/- ಗಳ ಮೇಲೆ ಶೇ . 6.00 ರಷ್ಟು 
ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,44 ,29 ,677/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ಕೆಜಿದು ( ತಾಂತ್ರಿಕ) 2011, ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರ್.ಆರ್.ಆರ್. ಯೋಜನೆಯಡಿ ಗುಲಬರ್ಗಾ ಜಿಲ್ಲೆಯ ಸೇಡಂ ತಾಲ್ಲೂಕಿನ ಕೆರೆಗಳ 
ದುರಸ್ಥಿ , ಜೀರ್ಣೋದ್ದಾರ ಹಾಗೂ ಪುನರುಜ್ಜಿವನ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ 
ಮೊತ್ತ ರೂ . 2,30,46,865/ - ಗಳ ಮೇಲೆ ಶೇ 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,44,29 ,677 /- ಗಳಿಗೆ ( ರೂ ಎರಡು ಕೋಟಿ 
ನಲವತ್ತನಾಲ್ಕು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರು ನೂರ ಎಪ್ಪತ್ತೇಳು) ಮೆ | ಅಮೃತಾ ಕನ್‌ಸ್ಪೆಕ್ಷನ್ಸ್ , ಪ್ರಥಮ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002, ದಿನಾಂಕ : 20.1.2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 757 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೨೧ . 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಾಂಬಾ ತಾಂಡಾದ ಕೂಡಲ ಹತ್ತಿರ ದೊಡ್ಡಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ 

ಕಾಮಗಾರಿಯ ಟೆಂಡರ್‌ ಕುರಿತು 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇಂ/ ಸನೀ ( ಉ ) ವ/ 

ಬಿಜೆಪಿ/ ಪಿಬಿ - 2 / ಕೂಡಲ ತಾಂಬಾ ಬ್ಯಾರೇಜ್/ 2010 - 11/686 ದಿನಾಂಕ : 10 - 2 - 2011 . 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010 , ದಿನಾಂಕ 20 - 10 - 2010 . 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ ) 

ವಲಯ, ಬೆಂಗಳೂರು ರವರ ದಿನಾಂಕ : 5 -3 - 2011ರ ಪತ್ರ ಸಂಖ್ಯೆ: ಮುಸದ / ಆಪ್ತಶಾಖೆ/ ಟೆಂಡರ್ /10 - 11 /454. 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಾಂಬಾ ತಾಂಡಾದ ಕೂಡಲ ಹತ್ತಿರ ದೊಡ್ಡಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ 
ಅಂದಾಜಿಗೆ ಉಲ್ಲೇಖ ( 2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ಬಿಜಾಪುರರವರ ನೋಂದಣಿ ಸಿ. ಇ.ಆರ್. ಸಂಖ್ಯೆ : 161 /2010 - 11 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ ಟೆಂಡರ್‌ ಬುಲೆಟಿನ್ 

18 - 11 - 2010 
ಪ್ರಜಾವಾಣಿ ದಿನಪತ್ರಿಕೆ 

19 - 11 - 2010 
| ಇಂಡಿಯನ್ ಎಕ್ಸ್ ಪ್ರೆಸ್ ಆಂಗ್ಲ ದಿನಪತ್ರಿಕೆ 

19 - 11 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ : 7 - 1 - 2011 ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1,84 ,47 ,331 / 


ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ( 2010 -11) ಟೆಂಡರಿಗೆ ಇಡಲಾದ ಮೊತ್ತ ರೂ . 2, 20 ,82 ,382 / 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು | ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ ಹೆಚ್ಚಳ /ಕಡಿಮೆ 

ಹೆಚ್ಚಳ /ಕಡಿಮೆ 
ಎ . ಎಸ್. ಪಾಟೀಲ 

2 ,46,88 ,499 / ( 33.83 ಹೆಚ್ಚು 

11.80 ಹೆಚ್ಚು 
| ಪ್ರಥಮ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎ .ಎಸ್. ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 11 .80 ರಷ್ಟು ಹೆಚ್ಚಾಗಿದ್ದು , ಸದರಿಯವರ 
ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ ( 1) ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 - 2 - 2011 
ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ . 11.00 
ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ 
ಪರಿಶೀಲನಾ ಸಮಿತಿಯು ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ . ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 2,20 ,82 ,382 /- ಗಳ ಮೇಲೆ ಶೇ . 6. 00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,34, 07,325 / 
ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 05 ಅಪಿಬಂ ( ತಾಂತ್ರಿಕ) 2011 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಾಂಬಾ ತಾಂಡಾದ ಕೂಡಲ ಹತ್ತಿರ 
ದೊಡ್ಡಹಳ್ಳಕ್ಕೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ 
ಮೊತ್ತ ರೂ . 2.20,82,382 /- ಗಳ ಮೇಲೆ ಶೇ 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2 ,34,07,325/ - ಗಳಿಗೆ ( ರೂ ಎರಡು ಕೋಟಿ ಮುವತ್ತ 
ನಾಲ್ಕು ಲಕ್ಷ ಏಳು ಸಾವಿರದ ಮೂರು ನೂರ ಇಪ್ಪತ್ತೈದು) ಶ್ರೀ ಎ .ಎಸ್ . ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ : 20 -1 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 758 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 


೧೫೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲ್ಲೂಕು, ಕೋಟೆ ಚಾನಲ್ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್‌ ಕುರಿತು 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರ ಪತ್ರದ ಸಂಖ್ಯೆ : ಮುಸ ( ದ)/ ತಾಂ 

- 2 / ಸಂ .2/ ಚಿಕ್ಕಮಗಳೂರು/ಕೋಟೆ ಚಾಲನ್/ ಇ - ಟೆಂಡರ್/ 1365/2010 /924 ದಿನಾಂಕ : 11 -2 - 2011 . 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2007, ದಿನಾಂಕ 13 - 5 - 2008 , 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 -3 - 2011ರ ಪತ್ರ ಸಂಖ್ಯೆ : ಮುಸದ/ಆಪ್ತಶಾಖೆ/ ಟೆಂಡರ್/10 - 11 / 452. 
ಪ್ರಸ್ತಾವನೆ : 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲ್ಲೂಕು, ಕೋಟೆ ಚಾನಲ್ ಅಭಿವೃದ್ಧಿ ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ ( 2) ರಲ್ಲಿ 
ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ಬೆಂಗಳೂರುರವರ 
ನೋಂದಣಿ ಸಿ. ಇ.ಆರ್. ಸಂಖ್ಯೆ : 445 /2008 - 09 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಮೊದಲೆರಡು ಬಾರಿಗೆ ಕರೆದ ಟೆಂಡರ್ ಪ್ರಕಟಣೆಗೆ ಯಾವ ಗುತ್ತಿಗೆದಾರರು ಸ್ಪಂದಿಸಿರುವುದಿಲ್ಲ. ಮೂರನೆ 
ಬಾರಿಗೆ ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ 
ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್‌ ಬುಲೆಟಿನ್ 

1 - 12 - 2010 
ಡೆಕ್ಕನ್ ಹೆರಾಲ್ ಹಾಗೂ ಕನ್ನಡ ಪ್ರಭ ದಿನ ಪತ್ರಿಕೆ 

3 - 12 - 2010 
ದಿ ಹಿಂದೂ ಹಾಗೂ ಉದಯವಾಣಿ ದಿನ ಪತ್ರಿಕೆ 

4 - 12 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಕೇವಲ ಒಬ್ಬ ಗುತ್ತಿಗೆದಾರರು ಮಾತ್ರ ಇ - ಪ್ರೊಕ್ಯೂರ್‌ಮೆಂಟ್ ಮುಖಾಂತರ ಟೆಂಡರ್‌ ದಾಖಲಾತಿಗಳನ್ನು 
ಡೌನ್ ಲೋಡ್ ಮಾಡಿಕೊಂಡು ದ್ವಿಲಕೋಟೆ ಪದ್ಧತಿಯಲ್ಲಿ ಟೆಂಡರ್‌ಗಳನ್ನು ಸಲ್ಲಿಸಿದ್ದು , ತಾಂತ್ರಿಕ ಬಿಡ್‌ಗಳನ್ನು ದಿನಾಂಕ : 3- 1- 2011 ರಲ್ಲಿ 
ತೆರೆಯಲಾಗಿದ್ದು ಸದರಿ ಗುತ್ತಿಗೆದಾರರ ಟೆಂಡರ್ ಅರ್ಹತೆ ಇದ್ದ ಕಾರಣ ಇವರ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ : 22 - 1 - 2011 ರಲ್ಲಿ ತೆರೆದಿರುತ್ತಾರೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 1, 63 ,06,862/ 


ಪರಿಷತ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 2, 11 ,11,720 / 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ದರಗಳ ಮೇಲಿನ ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ಶೇಕಡಾವಾರು ಹೆಚ್ಚಳ /ಕಡಿಮೆ ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ 

ಹೆಚ್ಚಳ /ಕಡಿಮೆ 
ಯು . ಸತೀಶ್ ಶೇಟ್ 

2 ,24 ,72 ,677 / 37 .81 ಹೆಚ್ಚು 

6.446 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಶ್ರೀ ಯು . ಸತೀಶ್ ಶೇಟ್, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 6.446 ರಷ್ಟು ಹೆಚ್ಚಾಗಿದ್ದು , 
ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಮೇಲೆ 
(1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 11 - 2 - 2011 
ರಂದು ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ . 6.446 
ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ . ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ 
ಪರಿಶೀಲನಾ ಸಮಿತಿಯು ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 2,11 ,11 , 720 / - ಗಳ ಮೇಲೆ ಶೇ . 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2,23 ,78,423/ 
ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 05 ಕೆಜಿದು ( ತಾಂತ್ರಿಕ ) 2011, ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲ್ಲೂಕು, ಕೋಟೆ ಚಾನಲ್ ಅಭಿವೃದ್ಧಿ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 2.11 ,11 ,720/- ಗಳ ಮೇಲೆ ಶೇ 6. 00 
ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 2, 23 ,78,423/ - ಗಳಿಗೆ ( ರೂ ಎರಡು ಕೋಟಿ ಇಪ್ಪತ್ತಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾಲ್ಕು ನೂರ ಇಪ್ಪತ್ತ 
ಮೂರು) ಶ್ರೀ ಯು . ಸತೀಶ್ ಶೇಟ್, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ : 20 -1- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 759 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೨೩ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ ಟೆಂಡರ್ 

ಕುರಿತು 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇ೦ / ಸನೀ ( ಉ ) ವಲಯ / 

ಬಿಜೆಪಿ / ಎಇ - 6 /2010 - 11 /852 ದಿನಾಂಕ : 18 - 2 - 2011, 
2 ) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ನಯೋಕಾ 2009, ಬೆಂಗಳೂರು, ದಿನಾಂಕ 5 - 2 - 2009. 
3) ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ ) 

ವಲಯ, ಬೆಂಗಳೂರು ರವರ ದಿನಾಂಕ : 5 -3 - 2011ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್/10 -11/ 454, 
ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು ಕೆರೆ ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ 
(2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

27 - 11 - 2010 
ಪ್ರಜಾವಾಣಿ ದಿನಪತ್ರಿಕೆ 

26 - 11 - 2010 
ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ : 19 - 12 - 2010ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 32 ,91,425 / 


ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ( 2010 -11) ಟೆಂಡರಿಗೆ ಇಡಲಾದ ಮೊತ್ತ ರೂ . 40, 28,956/ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ದರಗಳ ಮೇಲಿನ ಶೇಕಡಾವಾರು ಮೇಲಿನ ಶೇಕಡಾವಾರು 
ಟೆಂಡರಿನ ಮೊತ್ತ ಹೆಚ್ಚಳ/ಕಡಿಮೆ 

ಹೆಚ್ಚಳ/ಕಡಿಮೆ 
ಡಿ. ಎಂ . ತೋಟದ 

44,40,285/ 34 .90 ಹೆಚ್ಚು 

10.21 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಡಿ. ಎಂ . ತೋಟದ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಭಾಗವಹಿಸಿರುವ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 10. 21 ರಷ್ಟು ಹೆಚ್ಚಾಗಿದ್ದು , ಸದರಿಯವರ 
ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ (1) ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 - 2 - 2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಸಭೆಗೆ ಹಾಜರಾಗಿರುವುದಿಲ್ಲ . ಈ ಟೆಂಡರನ್ನು 
ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು 
ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 40,28,956/ - ಗಳ 
ಮೇಲೆ ಶೇ . 5.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 42 ,50 ,549/ - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ಹೊಕೆನಿ ( ತಾಂತ್ರಿಕ) 2011 , ಬೆಂಗಳೂರು, ದಿನಾಂಕ : 14ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲ್ಲೂಕಿನ ನಾವಲಗಿ ಗ್ರಾಮದ ಹತ್ತಿರ ಜಿನುಗು 
ಕೆರೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 40,28,956/- ಗಳ 
ಮೇಲೆ ಶೇ 5.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 42 ,50 ,549/ - ಗಳಿಗೆ ( ರೂ ನಲವತ್ತೆರಡು ಲಕ್ಷ ಐವತ್ತು ಸಾವಿರದ ಐದು ನೂರ 
ನಲವತ್ತೊಂಬತ್ತು) ಶ್ರೀ ಡಿ. ಎಂ . ತೋಟದ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ :20 -1 - 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 760 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


೧೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲ್ಲೂಕಿನ ಕಾರಜೋಳ- ದೂಡಿಹಾಳ ಗ್ರಾಮಗಳ ಹತ್ತಿರ ನಾಲಾಕ್ಕೆ ಅಡ್ಡಲಾಗಿ 

ಸೇತುವೆಯನ್ನೊಳಗೊಂಡ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಕುರಿತು 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇಂ/ ಸನೀ ( ಉ ) ವಲಯ/ 

ಬಿಜೆಪಿ / ಪಿಬಿ -9 / ಕಾರಜೋಳ- ದೂಡಿಹಾಳ ಸೇ .ಸ. ಬ್ಯಾರೇಜ್ /2010 - 11 / 685 ದಿನಾಂಕ : 10 - 2 - 2011 , 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010, ಬೆಂಗಳೂರು, ದಿನಾಂಕ 27 -11 - 2010. 
3) ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 -3 - 2011ರ ಪತ್ರ ಸಂಖ್ಯೆ : ಮುಸದ/ಆಪ್ತಶಾಖೆ/ ಟೆಂಡರ್/10 - 11 /454, 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲ್ಲೂಕಿನ ಕಾರಜೋಳ- ದೂಡಿಹಾಳ ಗ್ರಾಮಗಳ ಹತ್ತಿರ ನಾಲಾಕ್ಕೆ ಅಡ್ಡಲಾಗಿ ಸೇತುವೆಯನ್ನೊಳಗೊಂಡ 
ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ ( 2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ಬಿಜಾಪುರರವರ ನೋಂದಣಿ ಸಿ. ಇ.ಆರ್‌. ಸಂಖ್ಯೆ : 168/2010 -11 ರಲ್ಲಿ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ, ಟೆಂಡರ್‌ ಬುಲೆಟಿನ್ 

6 - 12 - 2010 
ವಿಜಯ ಕರ್ನಾಟಕ ದಿನಪತ್ರಿಕೆ 

7 - 12 - 2010 
ಟೈಮ್ಸ್ ಆಫ್ ಇಂಡಿಯಾ ಆಂಗ್ಲ ದಿನಪತ್ರಿಕೆ 

7 - 12 - 2010 
* ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ : 20 -1 - 2011ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 

ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ . 1 ,78,18, 084 / 


ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ( 2010 -11) ಟೆಂಡರಿಗೆ ಇಡಲಾದ | ರೂ . 1,78,18,084 / 


ಮೊತ್ತ 


ಕ್ರಮ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ 

ಮಂಜೂರಾದ ಪರಿಷ್ಕರಿಸಿದ 
ಸಂಖ್ಯೆ | ಶ್ರೀ / ಮೆಸರ್ 

ಗುತ್ತಿಗೆದಾರರು 

ಅಂದಾಜಿನ ದರಗಳ ದರಗಳ ಮೇಲಿನ 
ನಮೂದಿಸಿರುವ 

ಮೇಲಿನ ಶೇಕಡಾವಾರು ಶೇಕಡಾವಾರು 
ದರಗಳಂತೆ ಟೆಂಡರಿನ ಹೆಚ್ಚಳ/ಕಡಿಮೆ ಹೆಚ್ಚಳ /ಕಡಿಮೆ 

ಮೊತ್ತ 
ಎ .ಎಸ್. ಪಾಟೀಲ 

2 , 01, 21 ,169 / 

12.93 ಹೆಚ್ಚು 12 .93 ಹೆಚ್ಚು 
| ಪ್ರಥಮ ದರ್ಜೆ ಗುತ್ತಿಗೆದಾರರು 
ಜಿ. ಮಸ್ತಾನಯ್ಯ 

2 ,04 ,75 ,458/ 

14 .91 ಹೆಚ್ಚು 14.91 ಹೆಚ್ಚು 
ಪ್ರಥಮ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಎ .ಎಸ್. ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಕಡಿಮೆ ದರಗಳನ್ನು ನಮೂದಿಸಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 12.93 
ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 - 2 - 2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ . 12.00 

ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ 
ಪರಿಶೀಲನಾ ಸಮಿತಿಯು ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 1,78,18,084/ - ಗಳ ಮೇಲೆ ಶೇ . 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,88 ,87,169/ 
ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 02 ಅಪಿಬಂ ( ತಾಂತ್ರಿಕ ) 2011, ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲ್ಲೂಕಿನ ಕಾರಜೋಳ- ದೂಡಿಹಾಳ ಗ್ರಾಮಗಳ ಹತ್ತಿರ 
ನಾಲಾಕ್ಕೆ ಅಡ್ಡಲಾಗಿ ಸೇತುವೆಯನ್ನೊಳಗೊಂಡ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ 
ಟೆಂಡರಿಗಿಡಲಾದ ಮೊತ್ತ ರೂ . 1,78,18, 084 /- ಗಳ ಮೇಲೆ ಶೇ 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 1,88,87,169 /- ಗಳಿಗೆ ( ರೂ ಒಂದು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೨೫ 


ಕೋಟಿ ಎಂಬತ್ತೆಂಟು ಲಕ್ಷ ಎಂಬತ್ತೇಳು ಸಾವಿರದ ಒಂದು ನೂರ ಅರವತ್ತೊಂಬತ್ತು) ಶ್ರೀ ಎ. ಎಸ್ . ಪಾಟೀಲ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ಪಿ 2002, ದಿನಾಂಕ : 20 - 1- 2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 761 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಯಾದಗಿರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಜಿನಕೇರಾ-ಶೆಟ್ಟಿಕೇರಾ ಗ್ರಾಮಗಳ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ 

ಕಾಮಗಾರಿಯ ಟೆಂಡರ್‌ ಕುರಿತು 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ : ಮುಇ೦ / ಸನೀ ( ಉ ) ವ / 

ಬಿಜಾ/ ಎಇ- 5 /2010 -11/821 ದಿನಾಂಕ : 15 - 2 - 2011, 
2) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 236 ಮಸಾವಿ 2009 ( 8), ಬೆಂಗಳೂರು, ದಿನಾಂಕ : 24 - 12 - 2009. 
3) ಅಧ್ಯಕ್ಷರು, ಟೆಂಡರ್ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) 

ವಲಯ , ಬೆಂಗಳೂರು ರವರ ದಿನಾಂಕ : 5 - 3 - 2011ರ ಪತ್ರ ಸಂಖ್ಯೆ : ಮುಸದ/ ಆಪ್ತಶಾಖೆ/ ಟೆಂಡರ್ /10 - 11/ 454. 
ಪ್ರಸ್ತಾವನೆ : 

ಯಾದಗಿರಿ ಜಿಲ್ಲೆ ಹಾಗೂ ತಾಲ್ಲೂಕಿನ ಜಿನಕೇರಾ-ಶೆಟ್ಟಿಕೇರಾ ಗ್ರಾಮಗಳ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 
ಅಂದಾಜಿಗೆ ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಎ.ಐ . ಬಿ. ಪಿ ಕಾರ್ಯಕ್ರಮದಡಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ಬಿಜಾಪುರರವರ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. ಈ ಕಾಮಗಾರಿಯನ್ನು ಕೈಗೊಳ್ಳಲು ಭಾರತ 
ಸರ್ಕಾರದ ಅನುಮೋದನೆ ದೊರಕಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಗುಲ್ಬರ್ಗಾ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ರಾಜ್ಯ ಟೆಂಡರ್ ಬುಲೆಟಿನ್ 

25 - 11 - 2010 
| ಜಿಲ್ಲಾ ಟೆಂಡರ್ ಬುಲೆಟಿನ್ 

| 27 - 11 - 2010 
ಕರ್ನಾಟಕ ರಾಜ್ಯ ಪತ್ರ | 25 - 11 - 2010 

| 
ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ/ ದಿ ಹಿಂದೂ ಆಂಗ್ಲ ದಿನಪತ್ರಿಕೆ 

24 - 11 - 2010 
* ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿದ್ದು, ಇವರ ಆರ್ಥಿಕ ಬಿಡ್ ಅನ್ನು 
ದಿನಾಂಕ : 10 -1 - 2011ರಂದು ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 3 ,70 ,95, 257 / 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ( 2010 -11) ಟೆಂಡರಿಗೆ ಇಡಲಾದ ಮೊತ್ತ 

ರೂ . 517,92, 151/ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಅಂದಾಜಿನ | ಪರಿಷ್ಕರಿಸಿದ ದರಗಳ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳಂತೆ ದರಗಳ ಈ ಮೇಲಿನ ಮೇಲಿನ 
ಟೆಂಡರಿನ ಮೊತ್ತ ಶೇಕಡಾವಾರು 

ಶೇಕಡಾವಾರು 
ಹೆಚ್ಚಳ /ಕಡಿಮೆ 

ಹೆಚ್ಚಳ /ಕಡಿಮೆ 


ಮೆ : ಪದ್ಮಾವತಿ ಮೋತಿಲಾಲ ಕೊಟೇಚಾ ( ತಾಪಿ | 5 ,83 ,51,266 

57.30 ಹೆಚ್ಚು 

12 .66 ಹೆಚ್ಚು 
ಪ್ರೀ ಪ್ರೆಸ್ಸಡ್ ಪ್ರಾಡಕ್ಟ್ ಲಿಮಿಟೆಡ್) 
| ಪ್ರಥಮ ದರ್ಜೆ ಗುತ್ತಿಗೆದಾರರು 

ಈ ಮೇಲ್ಕಂಡಂತೆ ಮೆ : ಪದ್ಮಾವತಿ ಮೋತಿಲಾಲ ಕೊಟೇಚಾ ( ತಾಪಿ ಪೀ ಸೈನ್ಸಡ್ ಪ್ರಾಡಕ್ಟ್ ಲಿಮಿಟೆಡ್ ), 1ನೇ ದರ್ಜೆ ಗುತ್ತಿಗೆದಾರರು ಇವರು 
ಟೆಂಡರ್‌ನಲ್ಲಿ ಭಾಗವಹಿಸಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ 
ಹೋಲಿಸಿದಾಗ ಶೇಕಡ 12.66 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ : 19 -2 - 2011 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಗುತ್ತಿಗೆದಾರರು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ . 9.00 
ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆಂದು ಇಲಾಖಾ ಟೆಂಡರ್ 


೧೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


ಪರಿಶೀಲನಾ ಸಮಿತಿಯು ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ 
ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 5,17,92 ,151/- ಗಳ ಮೇಲೆ ಶೇ . 7.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 5,56,76 ,562 / 
ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 01 ಏನೀಯೋ ( ತಾಂತ್ರಿಕ ) 2011 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಯಾದಗೀರ ಜಿಲ್ಲೆ ಹಾಗೂ ತಾಲ್ಲೂಕಿನ ಜಿನಕೇರಾ- ಶೆಟ್ಟಿಕೇರಾ ಗ್ರಾಮಗಳ ಹತ್ತಿರ ಏತ 

ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 
5,17,92 ,151 / - ಗಳ ಮೇಲೆ ಶೇ 7.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 5 ,56,76,562 / - ಗಳಿಗೆ ( ರೂ ಐದು ಕೋಟಿ ಐವತ್ತಾರು ಲಕ್ಷ ಎಪ್ಪತ್ತಾರು 
ಸಾವಿರದ ಐದು ನೂರ ಅರವತ್ತೆರಡು) ಮೆ : ಪದ್ಮಾವತಿ ಮೋತಿಲಾಲ ಕೊಟೇಚಾ ( ತಾಪಿ ಪ್ರೀ ಪ್ರೆಸ್ಸಡ್ ಪ್ರಾಡಕ್ಟ್ ಲಿಮಿಟೆಡ್), 1ನೇ ದರ್ಜೆ ಗುತ್ತಿಗೆದಾರರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ : 20 -1 -2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 762 

ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 
ಜಲ ಸಂಪನ್ಮೂಲ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸನೀಇ 05 ಭೂಸ್ವಾಪ್ರ 2010, ಬೆಂಗಳೂರು, ದಿನಾಂಕ : 9 - 3 - 2011 . 


ಸರ್ಕಾರದ ಆದೇಶ ಸನೀಇ 05 - ಭೂಸ್ವಾಪ್ರ 2010 ದಿನಾಂಕ : 15 - 2 - 2011ರ ಆದೇಶ ಭಾಗದ ಎರಡನೇ ಪ್ಯಾರದಲ್ಲಿನ ಲೆಕ್ಕಶೀರ್ಷಿಕೆ “ 
4702 - 0 - 1 -101 - 02 -139 ಹೊಸಕೆರೆಗಳ ನಿರ್ಮಾಣ ಪ್ರಧಾನ ಕಾಮಗಾರಿಗಳು ” ರ ಬದಲಾಗಿ ಲೆಕ್ಕ ಶೀರ್ಷಿಕೆ “ 4702 - 00 - 101 - 1 - 02 - 436 
ಹೊಸಕೆರೆಗಳ ನಿರ್ಮಾಣ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 763 

ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ : ನೂತನ ಜಿಲ್ಲೆಯಾಗಿ ರಚನೆಗೊಂಡಿರುವ ಯಾದಗಿರಿಗೆ ಹೊಸದಾಗಿ ಹುದ್ದೆಗಳನ್ನು ಸೃಜಿಸುವ ಹಾಗೂ ಮರುವಿನ್ಯಾಸಗೊಳಿಸುವಿಕೆ. 
ಓದಲಾಗಿದೆ : 1) ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 59 ಭೂದಾಪು 2008, ದಿನಾಂಕ : 26 -12 - 2009. 

2) ಸರ್ಕಾರದ ಆದೇಶ ಸಂಖ್ಯೆ : ಕಂಇ ಭೂದಾಪು 2009 , ದಿನಾಂಕ 23 - 2 - 2010 . 
3) ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 517 ಪಸಸೇ 2009, ದಿನಾಂಕ 6 -5 - 2010. 

4) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 71 ಭೂದಾಪು 2009 , ದಿನಾಂಕ 26 - 7 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರ್ , ಶಹಾಪುರ ಹಾಗೂ 
ಶೋರಾಪುರ್ ತಾಲ್ಲೂಕುಗಳನ್ನೊಳಗೊಂಡಂತೆ ಹೊಸದಾಗಿ ಯಾದಗಿರ್ ಜಿಲ್ಲೆಯನ್ನು ರಚಿಸಲಾಗಿದೆ. 
2 . ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಆದೇಶದಲ್ಲಿ ಕಂದಾಯ ಇಲಾಖೆಯು ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಗೆ 
ಸಂಬಂಧಿಸಿದಂತೆ ಸಿಬ್ಬಂದಿ ಮಾದರಿ ರಚನೆ ಅನ್ವಯ ಅವಶ್ಯಕವಿರುವ ಹುದ್ದೆಗಳಲ್ಲಿ ಶೇ 25 ರಷ್ಟು ಹುದ್ದೆಗಳನ್ನು ಸದ್ಯಕ್ಕೆ ಅಡ್ - ಹಾಕ್ ಆಧಾರದ ಮೇಲೆ 
ಸೃಜಿಸಲು ಮಂಜೂರಾತಿ ನೀಡಿದೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಅವಶ್ಯಕತೆ ಇರುವ ಹುದ್ದೆಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಆದೇಶ ಹೊರಡಿಸಿ 
ಶೀಘ್ರವಾಗಿ ಭರ್ತಿ ಮಾಡಿಕೊಳ್ಳುವಂತೆ ಮತ್ತು ಈ ಹುದ್ದೆಗಳಿಗೆ ಆಯವ್ಯಯ ಅವಕಾಶವನ್ನು ಸಹ ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಆದೇಶಿಸಲಾಗಿತ್ತು. 
3. ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಆದೇಶದಲ್ಲಿ ನೂತನವಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯಲ್ಲಿ ಪಶುಪಾಲನಾ 
ಮತ್ತು ಪಶುವೈದ್ಯ ಸೇವಾ ಇಲಾಖೆಗೆ ಸಂಬಂಧಿಸಿದಂತೆ ಉಪ ನಿರ್ದೇಶಕರು (1 ಹುದ್ದೆ) , ಪ್ರಥಮ ದರ್ಜೆ ಸಹಾಯಕರು (1 ಹುದ್ದೆ) ಬೆರಳಚ್ಚುಗಾರರು (1 
ಹುದ್ದೆ) ಪಶುವೈದ್ಯಕೀಯ ಪರೀಕ್ಷಕರು (1 ಹುದ್ದೆ) ಒಳಗೊಂಡಂತೆ ಒಟ್ಟು 4 ಹುದ್ದೆಗಳನ್ನು ಅಡ್ - ಹಾಕ್ ( Ad-hoc) ಆಧಾರದ ಮೇಲೆ ಸೃಜಿಸಿ ಹಾಗೂ 
ಒಂದು ಅಟೆಂಡರ್‌ ಹುದ್ದೆಯನ್ನು ಉಪ ನಿರ್ದೇಶಕರ ಕಛೇರಿ, ಗುಲ್ಬರ್ಗಾದಿಂದ ಯಾದಗಿರಿ ಜಿಲ್ಲೆಗೆ ಮರುವಿನ್ಯಾಸಗೊಳಿಸಿ ಆದೇಶಿಸಲಾಗಿದೆ. 
4. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಆದೇಶದಲ್ಲಿ ಕಂದಾಯ ಇಲಾಖೆ ಅವಿಭಾಜಿತ ಗುಲ್ಬರ್ಗಾ ಜಿಲ್ಲೆಯ ವಿವಿಧ 
ಕಛೇರಿಗಳಿಂದ ಒಟ್ಟು 209 ಹುದ್ದೆಗಳನ್ನು ಕಡಿತಗೊಳಿಸಿ ಅಷ್ಟೂ ಹುದ್ದೆಗಳನ್ನು ಹೊಸ ಯಾದಗಿರಿ ಜಿಲ್ಲೆಗೆ ವರ್ಗಾಯಿಸಲು ಹಾಗೂ ಹೊಸ ಯಾದಗಿರಿ 
ಜಿಲ್ಲೆಯ 59 ಇಲಾಖೆಗಳಿಗೆ ಅಗತ್ಯವಾದ 750 ಹೊಸ ಹುದ್ದೆಗಳನ್ನು ( ಈಗಾಗಲೇ ಅಡ್ಹಾಕ್ ಆಧಾರದ ಮೇರೆಗೆ ಸೃಜಿಸಿರುವ ಶೇ 25 ರಷ್ಟು ಹುದ್ದೆಗಳನ್ನು 
ಒಳಗೊಂಡಂತೆ) ಸೃಜಿಸಲು ಮಂಜೂರಾತಿ ನೀಡಿದ್ದು, ಅದರಂತೆ ಯಾದಗಿರಿ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಗೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೨೭ 


S 


GO 


ಸಂಬಂಧಿಸಿದಂತೆ ಗ್ರೂಪ್ “ ಎ ” ವೃಂದದಲ್ಲಿ ಉಪ ನಿರ್ದೇಶಕರು (1 ಹುದ್ದೆ) ಸಹಾಯಕ ನಿರ್ದೇಶಕರು (1 ಹುದ್ದೆ), ಗ್ರೂಪ್ “ಸಿ ” ವೃಂದದಲ್ಲಿ ಕಛೇರಿ 
ಅಧೀಕ್ಷಕರು (1 ಹುದ್ದೆ) ಪ್ರಥಮ ದರ್ಜೆ ಸಹಾಯಕರು ( 2 ಹುದ್ದೆ) ದ್ವಿತೀಯ ದರ್ಜೆ ಸಹಾಯಕರು ( 2 ಹುದ್ದೆ) ಬೆರಳಚ್ಚುಗಾರರು (1 ಹುದ್ದೆ) , 
ಪಶುವೈದ್ಯಕೀಯ ಪರೀಕ್ಷಕರು ( 1 ಹುದ್ದೆ) ಪಶುವೈದ್ಯಕೀಯ ಸಹಾಯಕರು (1 ಹುದ್ದೆ) , ವಾಹನ ಚಾಲಕರು ( 2 ಹುದ್ದೆ) ಮತ್ತು ಗ್ರೂಪ್ “ ಡಿ ” ವೃಂದದಲ್ಲಿ 
ಅಟೆಂಡರ್ (1 ಹುದ್ದೆ) ಸೇರಿದಂತೆ ಒಟ್ಟು 13 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲು ಮತ್ತು 1 ಅಟೆಂಡರ್‌ ಹುದ್ದೆಯನ್ನು ಗುಲ್ಬರ್ಗಾ ಜಿಲ್ಲೆಯಿಂದ 
ಮರುವಿನ್ಯಾಸಗೊಳಿಸಲು ( Redeployment) ಆದೇಶಿಸಿರುತ್ತದೆ. 
5 . ಮೇಲೆ ಓದಲಾದ ಕ್ರಮ ಸಂಖ್ಯೆ (4 ) ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು 
ಇವರು ಯಾದಗಿರಿ ಜಿಲ್ಲೆಗೆ ದಿನಾಂಕ : 6 - 5 - 2010ರ ಸರ್ಕಾರಿ ಆದೇಶದಲ್ಲಿ ಅಡ್ ಹಾಕ್ ಆಧಾರದ ಮೇಲೆ ಹೊಸದಾಗಿ ಸೃಜಿಸಲಾಗಿದ್ದ ಉಪ 
ನಿರ್ದೆಶಕರು, ಪ್ರಥಮ ದರ್ಜೆ ಸಹಾಯಕರು ಮತ್ತು ಡಿ - ದರ್ಜೆ ನೌಕರರು ( ಮರುವಿನ್ಯಾಸ ) ಹುದ್ದೆಗಳನ್ನು ಭರ್ತಿ ಮಾಡಲಾಗಿದ್ದು, ಬೆರಳಚ್ಚುಗಾರ ಮತ್ತು 
ಪಶುವೈದ್ಯಕೀಯ ಪರೀಕ್ಷಕರ ಹುದ್ದೆಗಳನ್ನು ತುಂಬಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ದಿನಾಂಕ : 26 - 7 - 2010ರ ಆದೇಶದನ್ವಯ ಸಹಾಯಕ ನಿರ್ದೆಶಕರು 
(1 ಹುದ್ದೆ), ಕಛೇರಿ ಅಧೀಕ್ಷಕರು (1 ಹುದ್ದೆ), ಪ್ರಥಮ ದರ್ಜೆ ಸಹಾಯಕರು ( 2 ಹುದ್ದೆ), ದ್ವಿತೀಯ ದರ್ಜೆ ಸಹಾಯಕರು (2 ಹುದ್ದೆ ) ಪಶುವೈದ್ಯಕೀಯ 
ಸಹಾಯಕರು (1 ಹುದ್ದೆ) , ವಾಹನ ಚಾಲಕರು ( 2 ಹುದ್ದೆ) , ಡಿ - ದರ್ಜೆ ನೌಕರರು (1 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 9 ಹುದ್ದೆಗಳನ್ನು ಹೊಸದಾಗಿ 
ಸೃಜನೆ ಮಾಡಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. ಉಪ ನಿರ್ದೇಶಕರ ಕಛೇರಿ, ಯಾದಗಿರಿ ಜಿಲ್ಲೆಯಲ್ಲಿ ಅಡ್ಹಾಕ್ ಆಧಾರದ ಮೇಲೆ 
ಈಗಾಗಲೇ ಸೃಜನೆಯಾಗಿರುವ 4 ಹುದ್ದೆಗಳು ಮತ್ತು ಗುಲ್ಬರ್ಗಾ ಜಿಲ್ಲೆಯಿಂದ ಮರುವಿನ್ಯಾಸ ಮೂಲಕ ತುಂಬಲಾದ ಒಂದು ಹುದ್ದೆ ಸೇರಿ 5 ಹುದ್ದೆಗಳು 
ಮತ್ತು ಹೊಸದಾಗಿ ಸೃಜಿಸಬೇಕಾಗಿರುವ 9 ಹುದ್ದೆಗಳು ಉಪ ನಿರ್ದೆಶಕರ ಕಛೇರಿಯಲ್ಲಿನ ದೈನಂದಿನ ಕರ್ತವ್ಯಗಳನ್ನು ನಿರ್ವಹಿಸಲು ಅತಿ ಅವಶ್ಯಕವಾಗಿ 
ಬೇಕಾಗಿರುತ್ತದೆಂದು, ಹುದ್ದೆಗಳ ವೆಚ್ಚ ಭರಿಸಲು ವಾರ್ಷಿಕ ರೂ . 21 .83 ಲಕ್ಷಗಳ ವಂಟನದ ಅವಶ್ಯಕವಾಗಿರುತ್ತದೆಂದು ತಿಳಿಸಿ, ಲೆಕ್ಕಶೀರ್ಷಿಕೆ 2403 - 00 
101- 0 - 71 ಯೋಜನೆ ಅಡಿಯಲ್ಲಿ 9 ಹುದ್ದೆಗಳನ್ನು ಹೊಸದಾಗಿ ಸೃಜನೆ ಮಾಡಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ 
6. ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅಡ್ಹಾಕ್ ( Ad- hoc ) ಆಧಾರದ ಮೇಲಿನ ಹುದ್ದೆಗಳನ್ನು ದೈನಂದಿನ ಕೆಲಸ ಕಾರ್ಯಗಳ 
ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಸೃಜಿಸುವುದಾಗಿರುತ್ತದೆ. ಕಂದಾಯ ಇಲಾಖೆಯು ದಿನಾಂಕ : 26 - 7 - 2010ರ ಆದೇಶದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ 
ಸೇವಾ ಇಲಾಖೆಗೆ ಸಂಬಂಧಿಸಿದಂತೆ ಉಪ ನಿರ್ದೇಶಕರು (1 ಹುದ್ದೆ ), ಸಹಾಯಕ ನಿರ್ದೇಶಕರು (1 ಹುದ್ದೆ), ಕಛೇರಿ ಅಧೀಕ್ಷಕರು (1 ಹುದ್ದೆ), ಪ್ರಥಮ 
ದರ್ಜೆ ಸಹಾಯಕರು (2 ಹುದ್ದೆ), ದ್ವಿತೀಯ ದರ್ಜೆ ಸಹಾಯಕರು ( 2 ಹುದ್ದೆ), ಬೆರಳಚ್ಚುಗಾರರು (1 ಹುದ್ದೆ), ಪಶುವೈದ್ಯಕೀಯ ಪರೀಕ್ಷಕರು (1 ಹುದ್ದೆ), 
ಪಶುವೈದ್ಯಕೀಯ ಸಹಾಯಕರು (1 ಹುದ್ದೆ) , ವಾಹನ ಚಾಲಕರು ( 2 ಹುದ್ದೆ) ಅಟೆಂಡರ್ (1 ಹುದ್ದೆ) ಒಳಗೊಂಡಂತೆ 13 ಹುದ್ದೆಗಳನ್ನು ಹೊಸದಾಗಿ 
ಸೃಜಿಸಲು ಹಾಗೂ 1 ಹುದ್ದೆಯನ್ನು ಗುಲ್ಬರ್ಗಾ ಜಿಲ್ಲೆಯಿಂದ ಯಾದಗಿರಿಗೆ ಮರುವಿನ್ಯಾಸಗೊಳಿಸಲು ಮಂಜೂರಾತಿ ( ಈಗಾಗಲೇ 
ಸೃಜಿಸಿರುವ/ ಮರುವಿನ್ಯಾಸಗೊಳಿಸಿರುವ ಅಡ್ಹಾಕ್ ಹುದ್ದೆಗಳನ್ನು ಒಳಗೊಂಡಂತೆ) ನೀಡಿದೆ. ಯಾದಗಿರಿ ಜಿಲ್ಲೆಯ ಉಪ ನಿರ್ದೇಶಕರ ಕಛೇರಿಯ 
ದೈನಂದಿನ ಕಾರ್ಯಗಳ ದೃಷ್ಟಿಯಿಂದ ಅಡ್ - ಹಾಕ್ ಹುದ್ದೆಗಳನ್ನು ಶಾಶ್ವತವಾಗಿ ಮುಂದುವರೆಸಬೇಕಾಗುತ್ತದೆ ಹಾಗೂ ಸಿಬ್ಬಂದಿ ಮಾದರಿ ( Staff 
Pattern) ಅನ್ವಯ ಅವಶ್ಯಕವಾದ ಇತರೆ ಹುದ್ದೆಗಳನ್ನು ಸೃಜಿಸಬೇಕಾಗುತ್ತದೆ. ಈ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, 
ನೂತನವಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಗೆ ಸಂಬಂಧಿಸಿದಂತೆ ಈಗಾಗಲೇ ಅಡ್ - ಹಾಕ್ 
ಮೇಲೆ ಸೃಜಿಸಿದ್ದ 4 ಹುದ್ದೆಗಳನ್ನು ಒಳಗೊಂಡಂತೆ ಒಟ್ಟು 13 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲು ಹಾಗೂ 1 ಅಟೆಂಡರ್ ಹುದ್ದೆಯನ್ನು 
ಮರುವಿನ್ಯಾಸಗೊಳಿಸಲು ( Redeployment) ತೀರ್ಮಾನಿಸಿದೆ. ಆದ್ದರಿಂದ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ 517 ಪಸಸೇ 2009 , ಬೆಂಗಳೂರು, ದಿನಾಂಕ : 07ನೇ ಮಾರ್ಚ್ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ನೂತನವಾಗಿ ರಚನೆಗೊಂಡಿರುವ ಯಾದಗಿರಿ ಜಿಲ್ಲೆಯ ಪಶುಪಾಲನಾ ಮತ್ತು 
ಪಶುವೈದ್ಯ ಸೇವಾ ಇಲಾಖೆಯ ಜಿಲ್ಲಾ ಮಟ್ಟದ ಉಪ ನಿರ್ದೇಶಕರ ಕಛೇರಿಯ ದೈನಂದಿನ ಕಾರ್ಯಚಟುವಟಿಕೆಗಳ ದೃಷ್ಟಿಯಿಂದ ಈ ಕೆಳಕಂಡ 13 
ಹುದ್ದೆಗಳನ್ನು ಹೊಸದಾಗಿ ಸೃಜನೆ ಮಾಡಲಾಗಿದೆ. 
ಕ್ರಮ | ಹುದ್ದೆ 

ವೃಂದ ವೇತನ ಶ್ರೇಣಿ 

ಹೊಸದಾಗಿ 
ಸಂಖ್ಯೆ 

ಸೃಜಿಸಬೇಕಾದ 

ಹುದ್ದೆ ಸಂಖ್ಯೆ 
1 . ಉಪ ನಿರ್ದೆಶಕರು 

ರೂ . 18 ,150 - 26 ,925 

01 . 
2 . | ಸಹಾಯಕ ನಿರ್ದೆಶಕರು 

| ಎ . ರೂ . 14 , 050 - 25 , 050 
| 3 | ಕಛೇರಿ ಅಧೀಕಕರು 

| ಸಿ ರೂ . 10 ,000 - 18150 

01 
ಪ್ರಥಮ ದರ್ಜೆ ಸಹಾಯಕರು 

ರೂ . 7 ,275 – 13,350 
ದ್ವಿತೀಯ ದರ್ಜೆ ಸಹಾಯಕರು 

ರೂ . 5 ,800 - 10 ,500 

02 
6 . | ಬೆರಳಚ್ಚುಗಾರರು 

| ಸಿ . ರೂ . 5 , 800 - 10 ,500 

| 01 
17 ಪಶುವೈದ್ಯಕೀಯ ಪರೀಕ್ಷಕರು 

ರೂ . 6 , 250 - 12 ,000 
ಪಶುವೈದ್ಯಕೀಯ ಸಹಾಯಕರು 

ರೂ . 5 ,800 - 10 ,500 
| ವಾಹನ ಚಾಲಕರು 

| ಸಿ . ರೂ . 5 ,800 - 10 ,500 
( 10 ಅಟೆಂಡರ್ 

ರೂ . 4 ,800 - 7275 
ಒಟ್ಟು ಹುದ್ದೆಗಳು 


0 ] 


| 02 


| 01 


02 


ಮೇಲ್ಕಂಡವಲ್ಲದೆ ಒಂದು ಅಟೆಂಡರ್ ( ವೇತನ ಶ್ರೇಣಿ ರೂ . 4,800 -7,275 ) ಹುದ್ದೆಯನ್ನು ಉಪ ನಿರ್ದೇಶಕರ ಕಛೇರಿ, ಗುಲ್ಬರ್ಗಾದಿಂದ 
ಯಾದಗಿರಿ ಜಿಲ್ಲೆಯ ಉಪ ನಿರ್ದೇಶಕರ ಕಛೇರಿಗೆ ಮರುವಿನ್ಯಾಸಗೊಳಿಸ ( Redeployment) ಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಪಿ. ನಾಗರಾಜ 

ಪೀಠಾಧಿಕಾರಿ - 2, 
ಪಿ . ಆರ್ , 764 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

( ಪಶುಸಂಗೋಪನೆ - ಎ) . 


೧೫೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


INFRASTRUCTURE DEVELOPMENT SECRETARIAT 

CORRIGENDUM 

No . IDD 46 NSW 2010 , Bangalore, Dated 08- 03-2011 
Para (3) of the order portion of G .O . No. IDD 46 NSW 2010 dated 25 .02.2011 shall be corrected and read as under: 

“ The Deputy Commissioner, Bagalkot is authorized to draw the amount in the District Treasury, 
Bagalkot and the Deputy Director , NMC to upload the said amount to the Deputy Commissioner s 
Account. The Deputy Commissioner to incur the expenditure for this project and to submit the 
utilization certificate for the same” . 
The other paras remains unaltered . 

By Order and in the name of the Governor of Karnataka 

C .A . Baburavindranath Patel 
P . R . 772 

Under Secretary to Government 

Infrastructure Development Department 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ರೇಷ್ಮೆ ನಿರ್ದೆಶನಾಲಯಕ್ಕೆ ಹೊಸ ಕಾರನ್ನು ಖರೀದಿಸುವ ಬಗ್ಗೆ. 
ಓದಲಾಗಿದೆ : 1. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರ ಪತ್ರ ಸಂಖ್ಯೆ: ಸಿಬ್ಬಂದಿ 

( 2)/ ವಾಹನ/ ಖರೀದಿ/59 /2007 - 08, ದಿ: 18 -12 - 2010 . 

2. ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 45 ರೆಯೋವಿ 2007, ದಿನಾಂಕ: 6 - 11 -2007. 
ಪ್ರಸ್ತಾವನೆ : 


ರೇಷ್ಮೆ ನಿರ್ದೆಶನಾಲಯಕ್ಕೆ ಹಳೆಯ ಒಂದು ಕಾರನ್ನು ನಿರುಪಯುಕ್ತಗೊಳಿಸುವ ( Condemned) ಷರತ್ತಿಗೊಳಪಟ್ಟು ರೂ . 6.50 ಲಕ್ಷಗಳಲ್ಲಿ 
ಒಂದು ಹೊಸ ಕಾರನ್ನು ಖರೀದಿಸುವುದಕ್ಕೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿತ್ತು. ರೇಷ್ಮೆ 
ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರ ಉಪಯೋಗಕ್ಕಾಗಿ ದಿನಾಂಕ: 16 - 11 -2007 ರಲ್ಲಿ ಖರೀದಿಸಿದ ವಾಹನ ಸಂಖೆ: ಕೆಎ - 01 , 
ಜಿಎ - 3000 ವಾಹನವು ರಾಜ್ಯವ್ಯಾಪಿ ಓಡಾಡಿ ಈಗ ಸಣ್ಣ ಪ್ರಮಾಣದ ದುರಸ್ತಿಗೆ ಬರಲು ಪ್ರಾರಂಭವಾಗಿದ್ದು, ಮಾರ್ಗಮಧ್ಯದಲ್ಲಿ ಕೆಟ್ಟುನಿಲ್ಲುತ್ತಿರುವುದಾಗಿ, 
ಈಗಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಉನ್ನತ ಶ್ರೇಣಿಯ ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದು, ಸದರಿಯವರು 
ರಾಜ್ಯವ್ಯಾಪ್ತಿಯ ಅಧಿಕಾರಿಯಾಗಿರುತ್ತಾರೆ . ಇವರ ಉಪಯೋಗಕ್ಕಾಗಿ ಸುಸಜ್ಜಿತ ವಾಹನದ ಅಗತ್ಯತೆ ಇರುತ್ತದೆ. ಅಲ್ಲದೇ ಅಪರ ನಿರ್ದೇಶಕರು ( ಆಡಳಿತ) 
ಹುದ್ದೆಗೆ ಸೂಪರ್ ಟೈಂ ಸ್ನೇಲ್ ಶ್ರೇಣಿಯ ಅಧಿಕಾರಿಯನ್ನು ನಿಯೋಜಿಸಿದ್ದು, ಸದರಿ ಹುದ್ದೆಯು ಸಹ ರಾಜ್ಯವ್ಯಾಪಿ ಹುದ್ದೆಯಾಗಿರುತ್ತದೆ . ಇವರಿಗೆ 
ಒದಗಿಸಿರುವ ವಾಹನವನ್ನು 1994 ರಲ್ಲಿ ಖರೀದಿಸಿದ್ದು, ಅದು ಸಹ ದೊಡ್ಡ ಪ್ರಮಾಣದ ದುರಸ್ತಿಗೆ ಬರಲಾರಂಭಿಸಿದೆಯಾದ್ದರಿಂದ ರೇಷ್ಮೆ ಕೃಷಿ ಅಭಿವೃದ್ದಿ 
ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಹಾಗೂ ಅಪರ ನಿರ್ದೆಶಕರು ( ಆಡಳಿತ) ಇವರ ಉಪಯೋಗಕ್ಕಾಗಿ 2 ವಾಹನಗಳನ್ನು ಕ್ರಮವಾಗಿ ರೂ . 
9,14,672 - 00 ಮತ್ತು ರೂ . 7,58 ,552 - 00 ಗಳ ವೆಚ್ಚದಲ್ಲಿ ಖರೀದಿಸಲು ಸರ್ಕಾರದ ಅನುಮತಿ ನೀಡುವಂತೆ ಹಾಗೂ ಸದರಿ ವೆಚ್ಚವನ್ನು ಕೇಂದ್ರ ರೇಷ್ಮೆ 
ಮಂಡಳಿಯು 2010 - 11 ನೇ ಸಾಲಿನಲ್ಲಿ Training and Beneficiaries Empowerment ನೀಡಿರುವ ಅನುದಾನದಲ್ಲಿ ಭರಿಸಲು ಅನುಮತಿ ನೀಡುವಂತೆ 
ಮೇಲೆ ಓದಲಾದ ಕ್ರಮಸಂಖ್ಯೆ (2)ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಸರ್ಕಾರವನ್ನು ಕೋರಿರುತ್ತಾರೆ. 

- ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ರೇಷ್ಮೆ ನಿರ್ದೆಶಕರು ಉನ್ನತ ಶ್ರೇಣಿಯ ಐಎಎಸ್ ಅಧಿಕಾರಿಯಾಗಿದ್ದು, ಅವರ ವಾಹನವು ದುರಸ್ತಿಗೆ ಬರಲು ಪ್ರಾರಂಭವಾಗಿದೆಯೆಂದು ಅವರು 
ತಿಳಿಸಿರುವುದರಿಂದ ಸದರಿ ವಾಹನವನ್ನು ಬದಲಾಯಿಸಿ ಅವರ ಉಪಯೋಗಕ್ಕಾಗಿ ಹೊಸ ವಾಹನ ಖರೀದಿಗೆ ಅನುಮತಿ ನೀಡಲು ತೀರ್ಮಾನಿಸಿದೆ. 

ಸರ್ಕಾರಿ ಆದೇಶ ಸಂ : ವಾಕ್ಕೆ 35 ರೇಯೋವಿ 2010 ಬೆಂಗಳೂರು, ದಿನಾಂಕ 14 - 3 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಹಳೆಯ ಒಂದು ಕಾರನ್ನು ನಿರುಪಯುಕ್ತಗೊಳಿಸಬೇಕೆಂಬ ( Condemned) 
ಷರತ್ತಿಗೊಳಪಟ್ಟು, ರೂ . 6.50 ಲಕ್ಷಗಳಿಗೆ (ರೂಪಾಯಿ ಆರು ಲಕ್ಷ ಐವತ್ತು ಸಾವಿರಗಳು ಮಾತ್ರ) ಹೊಸ ಕಾರನ್ನು ಖರೀದಿಸುವುದಕ್ಕೆ, ಖರೀದಿಗೆ ಕುರಿತಂತೆ 
ಇರುವ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂಬ ಷರತ್ತಿಗೊಳಪಟ್ಟು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2851 - 00 -107 -1- 01 -195 ಸಾರಿಗೆ ವೆಚ್ಚಗಳು ( ಯೋಜನೇತರ) ಇದರಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD / 96 /Exp-1/2011, ದಿನಾಂಕ: 10 -3 - 2011 ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್ . 773 

ಭಾರತಿ ಆರ್ . ನಾಯಕ್ 

ಪೀಠಾಧಿಕಾರಿ (ರೇಷೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ - ೧ 


೧೫೨೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧೯ , ೨೦೧೧ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : ಶ್ರೀಮತಿ ಡಿ. ಸರಸ್ವತಮ್ಮ , ರೇಷ್ಮೆ ಪ್ರವರ್ತಕರು, ರೇಷ್ಮೆ ಬಿತ್ತನೆ ಕೋಠಿ, ಕುದೂರು ಇವರ ಪರೀಕ್ಷಾಪೂರ್ವ ಅವಧಿ 

ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಅಧಿಕೃತ ಜ್ಞಾಪನ ಸಂಖ್ಯೆ: ಸಿl(5)/ರೇಪ್ರವ /ಪಅವಿ/28 /2010 - 11 , ದಿನಾಂಕ: 6 -12 - 2010 . 

2. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರ ಪತ್ರ ಸಂಖ್ಯೆ: 

ಸಿl(5)/ರೇಪ್ರವ/ ಪಅವಿ/ 28 /2010 - 11, ದಿನಾಂಕ: 6 -12 -2010. 
ಪ್ರಸ್ತಾವನೆ: 

- ಶ್ರೀಮತಿ ಡಿ. ಸರಸ್ವತಮ್ಮ , ರೇಷ್ಮೆ ಪ್ರವರ್ತಕರು , ರೇಷ್ಮೆ ಬಿತ್ತನೆ ಕೋಠಿ, ಕುದೂರು ಇವರು ರೇಷ್ಮೆ ಪ್ರವರ್ತಕರ ಹುದ್ದೆಗೆ ನೇಮಕಗೊಂಡು 
ದಿನಾಂಕ: 14 -12 - 2005 ರಂದು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 13 - 12 - 2007 ರಂದು 
ಘೋಷಿಸಬೇಕಾಗಿತ್ತು. ಆದರೆ ಸದರಿಯವರು ಹುದ್ದೆಗೆ ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳನ್ನು ನಿಗದಿತ ಅವಧಿಯಲ್ಲಿ ಪಾಸು ಮಾಡಿಕೊಳ್ಳದೇ 
ಪರೀಕ್ಷೆಯನ್ನು ದಿನಾಂಕ: 2 - 7 - 2009 ರಂದು ಪಾಸು ಮಾಡಿಕೊಂಡಿರುತ್ತಾರೆ. ನೇಮಕಾತಿ ಪ್ರಾಧಿಕಾರವಾದ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ನೌಕರರ 
ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977 ರ ನಿಯಮ 4(1) (ii) ರನ್ವಯ ಒಂದು ವರ್ಷದ ಅವಧಿಗೆ 
ಅಂದರೆ ದಿನಾಂಕ: 14 - 12 - 2007 ರಿಂದ 13 - 12 - 2008 ರವರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಅಧಿಕೃತ ಜ್ಞಾಪನದಲ್ಲಿ ವಿಸ್ತರಿಸಿ ಆದೇಶಿಸಿದ್ದು, 
ನೌಕರರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 14 -12 - 2008 ರಿಂದ 2 - 7 - 2009 ರವರೆಗೆ ವಿಸ್ತರಿಸಿ ಆದೇಶಿಸುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ 
( 2)ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಸರ್ಕಾರವನ್ನು ಕೋರಿರುತ್ತಾರೆ. 

ರೇಷ್ಮೆ ಆಯುಕ್ತರ ಕೋರಿಕೆಯಂತೆ ನೌಕರರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ವಿಷಯವನ್ನು ಸರ್ಕಾರವು ಪರಿಶೀಲಿಸಿದ್ದು, ನೌಕರರ 
ಕಾರ್ಯನಿರ್ವಹಣಾ ವರದಿಯು ತೃಪ್ತಿಕರವಾಗಿದ್ದು , ನೌಕರರು ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸುಮಾಡಿಕೊಂಡಿರುವುದರಿಂದ ಅವರ ಪರಿವೀಕ್ಷಣಾ 
ಅವಧಿಯನ್ನು ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳನ್ನು ಅವರು ಪಾಸು ಮಾಡಿದ ದಿನಾಂಕದವರೆಗೆ ವಿಸ್ತರಿಸಲು ತೀರ್ಮಾನಿಸಿದೆ. 

ಸರ್ಕಾರದ ಆದೇಶದ ಸಂಖ್ಯೆ : ವಾಕೈ 13 ರೇವಿ2011 , ಬೆಂಗಳೂರು, ದಿನಾಂಕ: 08 .03.2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಡಿ. ಸರಸ್ವತಮ್ಮ , ರೇಷ್ಮೆ ಪ್ರವರ್ತಕರು , ರೇಷ್ಮೆ ಬಿತ್ತನೆ ಕೋಠಿ, ಕುದೂರು ಇವರ 
ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977 ರ ನಿಯಮ 4(1) ( 1) ರನ್ವಯ ದಿನಾಂಕ: 14 - 12 - 2008 
ರಿಂದ 2 - 7 - 2009 ರವರೆಗೆ ವಿಸ್ತರಿಸಿದೆ. 

ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿದ ಅವಧಿಗೆ ವಾರ್ಷಿಕ ವೇತನ ಬಡ್ತಿಗಳನ್ನು ನೀಡುವಂತಿಲ್ಲ. ನೌಕರರಿಗೆ ಕಾಲ್ಪನಿಕವಾಗಿ ವೇತನ ಬಡ್ತಿಗಳನ್ನು 
ಬಿಡುಗಡೆ ಮಾಡಿ ವೇತನವನ್ನು ನಿಗದಿಪಡಿಸಬಹುದು. ಆದರೆ, ವಿಸ್ತರಿಸಿದ ಅವಧಿಗೆ ಯಾವುದೇ ವೇತನ ಬಾಕಿಯನ್ನು ನೀಡುವಂತಿಲ್ಲವೆಂದು ಆದೇಶಿಸಿದೆ . 
ಈ ವಿಷಯದಲ್ಲಿ ಮೇಲ್ಕಂಡ ನಿಯಮಗಳ ನಿಯಮ 10 ರಂತೆ ಕ್ರಮ ತೆಗೆದುಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್. ನಾಯಕ್ 
ಪಿ . ಆರ್ . 774 

ಪೀಠಾಧಿಕಾರಿ (ರೇಷೆ), 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ರಾಜ್ಯ ಯೋಜನಾ ಮಂಡಳಿಯನ್ನು ಪುನರಚಿಸುವ ಬಗ್ಗೆ ಆದೇಶ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 117 ಸಿಓಪಿ 93, ದಿನಾಂಕ: 4 .10.1993 

2 ) ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 55 ಪಿಆರ್‌ಐ 95, ದಿನಾಂಕ: 4.3.1995 
3) ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 288 ಪಿಆರ್‌ಪಿ 96 , ದಿನಾಂಕ: 12.8.1996 

ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 249 ಪಿಆರ್‌ಐ 98, ದಿನಾಂಕ: 27.8.1998 
ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 38 ಎಸ್‌ಪಿಬಿ 2000 ( ಭಾ ), ದಿನಾಂಕ : 17.7 .2001 

ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 95 ಎಸ್‌ಪಿಬಿ 2003, ದಿನಾಂಕ : 27.10 . 2003 
7) ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 10 ಎಸ್ಪಿಬಿ 2005, ದಿನಾಂಕ: 20. 11.2006 

ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 10 ಎಸ್ಪಿಬಿ 2005 ( ಭಾ ), ದಿನಾಂಕ: 6.12. 2007 
9) ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 38 ಎಸ್‌ಪಿಬಿ 2008( ಭಾ ), ದಿನಾಂಕ: 10 .9 .2008 
10) ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 48 ಎಸ್ಪಿಬಿ 2010, ದಿನಾಂಕ: 22.9 .2010 

11 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 121 ಶಿಸನೇ 2010 , ದಿನಾಂಕ: 4.11.2010. 
ಪ್ರಸ್ತಾವನೆ: 

ರಾಜ್ಯದ ಯೋಜನೆಗಳಿಗೆ ಸಂಬಂಧಿಸಿದಂತೆ, ಸರ್ಕಾರಕ್ಕೆ ಸಲಹೆ ನೀಡುವ ಸಲುವಾಗಿ ರಾಜ್ಯ ಯೋಜನಾ ಮಂಡಳಿಯನ್ನು ರಚಿಸಿ ಉಲ್ಲೇಖ (1) 
ರಲ್ಲಿ ಓದಲಾದ, ದಿನಾಂಕ: 4.10.1993ರ ಸರ್ಕಾರದ ಆದೇಶದಲ್ಲಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಉಲ್ಲೇಖ (2 ) ರಿಂದ (9 ) ರವರೆಗೆ ಓದಲಾದ 
ಸರ್ಕಾರದ ಆದೇಶಗಳಲ್ಲಿ ರಾಜ್ಯ ಯೋಜನಾ ಮಂಡಳಿಯನ್ನು ಕಾಲಕಾಲಕ್ಕೆ ಪುನರಚಿಸಲಾಗಿರುತ್ತದೆ. ಉಲ್ಲೇಖ ( 10) ರಲ್ಲಿ ಓದಲಾದ ದಿನಾಂಕ 
22 -9 -2010ರ ಸರ್ಕಾರದ ಆದೇಶದಲ್ಲಿ ಶ್ರೀ ರಾಮಚಂದ್ರ ಗೌಡ, ಇವರನ್ನು ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿರುತ್ತದೆ 
ಮತ್ತು ಉಲ್ಲೇಖ ( 11 ) ರಲ್ಲಿ ಓದಲಾದ ದಿನಾಂಕ: 4 .11.2010 ರ ಸರ್ಕಾರದ ಅಧಿಸೂಚನೆಯಲ್ಲಿ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು 


೧೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


| 


| 


| 


ನೀಡಲಾಗಿರುತ್ತದೆ. ಸರ್ಕಾರವು ಈಗ ರಾಜ್ಯ ಯೋಜನಾ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಲು ಉದ್ದೇಶಿಸಿರುತ್ತದೆ. 
ಅದರಂತೆ ರಾಜ್ಯ ಯೋಜನಾ ಮಂಡಳಿಯನ್ನು ಪುನರಚಿಸಲಾಗಿದೆ . 
ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 82 ಎಸ್‌ಪಿಬಿ 2011 , ಬೆಂಗಳೂರು, ದಿನಾಂಕ: ೨.3.2011 
ರಾಜ್ಯ ಯೋಜನಾ ಮಂಡಳಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕೆಳಕಂಡಂತೆ ಪುನರಚಿಸಲಾಗಿದೆ. 
1) ಮಾನ್ಯ ಮುಖ್ಯಮಂತ್ರಿಗಳು 

ಅಧ್ಯಕ್ಷರು 
2 ) ಮಾನ್ಯ ಶ್ರೀ ರಾಮಚಂದ್ರ ಗೌಡ 

ಉಪಾಧ್ಯಕ್ಷರು 
ಮಾನ್ಯ ಸಚಿವರು, ಉನ್ನತ ಶಿಕ್ಷಣ , ಯೋಜನೆ ಸಾಂಖ್ಯಿಕ, 
ಮುಜರಾಯಿ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

ಸದಸ್ಯರು 
4) ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 

ಸದಸ್ಯರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು 

ಸದಸ್ಯರು 
ಅಭಿವೃದ್ಧಿ ಆಯುಕ್ತರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಸದಸ್ಯರು 
7) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
ಡಾ|| ಎಂ . ಮಹಾದೇವಪ್ಪ 

ಸದಸ್ಯರು 
ನಿರ್ದೆಶಕರು ಜೆ.ಎಸ್ .ಎಸ್. ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ 
(ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ) 
ಶ್ರೀಮತಿ ಸುಧಾಮೂರ್ತಿ 

ಸದಸ್ಯರು 
ಇನ್‌ಫೋಸಿಸ್ ಪ್ರತಿಷ್ಠಾನ, ಬೆಂಗಳೂರು 

( M . Y . R . A . D . A ಪ್ರತಿನಿಧಿ) 
10) ಪ್ರೊ . ಹೆಚ್. ಪಿ. ಕಿಂಚಾ 

ಸದಸ್ಯರು 
ಮಾಜಿ ಕುಲಪತಿಗಳು 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ( ಇಂಜಿನಿಯರಿಂಗ್ ಕ್ಷೇತ) 
ಡಾ|| ರಘುನಂದನ್, ಮಾಜಿ ಕಾರ್ಯದರ್ಶಿಗಳು 

ಸದಸ್ಯರು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ಕರ್ನಾಟಕ ಸರ್ಕಾರ 
12) ಪ್ರೊ . ಜಿ. ವಿ. ಜೋಶಿ 

ಸದಸ್ಯರು 
ಜಸ್ಟೀಸ್ ಕೆ.ಎಸ್. ಹೆಗ್ಗೆ ಇನ್‌ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್ 

ನಿಟ್ಟೆ - 574 110 
13) ಶ್ರೀ ಎಂ . ಸಿ. ಕೊಡ್ಲಿ 

- ಸದಸ್ಯರು 
ಅರ್ಥಶಾಸ್ತ್ರ ಪ್ರೊಫೆಸರ್ ( ನಿವೃತ್ತ) 
ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ 
ಡಾ : ವೈ .ಎ .ದೇವಪಾಲ್ 

ಸದಸ್ಯರು 
# 13 /23, ಬಜಾರ್ ರಸ್ತೆ 
ಕೃಷ್ಣರಾಜನಗರ 

ಮೈಸೂರು ಜಿಲ್ಲೆ 
15 ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 

ಪದನಿಮಿತ್ತ ಸದಸ್ಯ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 

ಕಾರ್ಯದರ್ಶಿ 
- ಸಾಂಖ್ಯಿಕ ಇಲಾಖೆ 
ಉಲ್ಲೇಖ ( 5 ) ರಲ್ಲಿ ಓದಲಾದ ದಿನಾಂಕ: 17.7 .2001ರ ಸರ್ಕಾರದ ಆದೇಶದಲ್ಲಿ ಸೂಚಿಸಲಾಗಿರುವ ರಾಜ್ಯ ಯೋಜನಾ ಮಂಡಳಿಯ 
ಕಾರ್ಯಗಳು ಮುಂದುವರೆಯುತ್ತದೆ. ಅವುಗಳು ಕೆಳಕಂಡಂತಿದೆ: 
1) ಪಂಚವಾರ್ಷಿಕ ಯೋಜನೆ ಮತ್ತು ವಾರ್ಷಿಕ ಯೋಜನೆಗಳನ್ನು ರೂಪಿಸುವುದು ಹಾಗೂ ಕಾರ್ಯಗತಗೊಳಿಸುವ ಬಗ್ಗೆ ಸಲಹೆ 

ನೀಡುವುದು . 
2) ಸ್ವಾಭಾವಿಕ ಮತ್ತು ಮಾನವ ಸಂಪನ್ಮೂಲಗಳ ಗರಿಷ್ಠ ಬಳಕೆಗಾಗಿ ನೀತಿಗಳನ್ನು ಸಲಹೆ ನೀಡುವುದು. 

ರಾಜ್ಯದಲ್ಲಿ ಪ್ರಾಂತೀಯ ಅಸಮತೋಲನವನ್ನು ಕಡಿಮೆಗೊಳಿಸಲು ಸೂಕ್ತವಾದ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸಲು ಸಲಹೆ 
ನೀಡುವುದು . 
ಆರ್ಥಿಕ ಸುಧಾರಣೆ ಕಾರ್ಯಕ್ರಮಗಳಿಗನುಸಾರವಾಗಿ ರಾಜ್ಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಡವಾಳ ಹೂಡಿಕೆಯನ್ನು ಸುಧಾರಿಸಲು 
ಸಲಹೆಗಳನ್ನು ನೀಡುವುದು . 
ಯೋಜನೆಯಡಿ ಬಂಡವಾಳ ಹೂಡಿಕೆ ಮಟ್ಟಗಳ ಬಗ್ಗೆ ಮತ್ತು ಅದಕ್ಕಾಗಿ ಸಂಪನ್ಮೂಲ ಸಂಗ್ರಹಣೆಗೆ ಅಗತ್ಯವಾದ ಸಲಹೆ ನೀಡುವುದು 
ರಾಷ್ಟ್ರೀಯ ಯೋಜನೆಯ ಚೌಕಟ್ಟಿನೊಳಗೆ ರಾಜ್ಯ ಯೋಜನೆಗೆ ಸೂಕ್ತವಾದ ಆಧ್ಯತೆ ಹಾಗೂ ತಂತ್ರಗಳನ್ನು ರೂಪಿಸಲು ಸಲಹೆ 
ನೀಡುವುದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯, ೨೦೧೧ 


೧೫೩೧ 


7) ಯೋಜನಾ ಕಾರ್ಯಕ್ರಮಗಳು/ ಯೋಜನೆಗಳ ಅನುಷ್ಠಾನ ಮತ್ತು ಇವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು 

ಅಗತ್ಯವಾದ ಸೂಕ್ತ ಸಲಹೆ ನೀಡುವುದು . 
8) ವಿಕೇಂದ್ರೀಕೃತ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಕ್ರಮಗಳನ್ನು ಸೂಚಿಸುವುದು ಹಾಗೂ ವಿಶೇಷವಾಗಿ ಜಿಲ್ಲಾ ಮತ್ತು ತಾಲ್ಲೂಕು 

ಮಟ್ಟದಲ್ಲಿ ಕಾರ್ಯಗತಗೊಳಿಸುವಿಕೆ ಹಾಗೂ ಈ ಯೋಜನೆಗಳನ್ನು ರಾಜ್ಯ ವಲಯ ಯೋಜನೆಗಳಲ್ಲಿ ವಿಲೀನಗೊಳಿಸಲು ಅಗತ್ಯವಾದ 
ಕ್ರಮಗಳ ಸಲಹೆ ನೀಡುವುದು . 

ಸರ್ಕಾರವು ಕಾಲಕಾಲಕ್ಕೆ ಅದಕ್ಕೆ ವಹಿಸುವ ವಿಷಯಗಳ ಬಗ್ಗೆ ಶಿಫಾರಸ್ಸು ಮಾಡುವುದು. 
10 ) ರಾಜ್ಯ ಯೋಜನಾ ಮಂಡಳಿಯ ಕೆಲಸಗಳಿಗೆ ಅಗತ್ಯವಾದ ಸಂಶೋಧನಾ ಅಧ್ಯಯನ ಮತ್ತು ವಿಚಾರ ಸಂಕಿರಣಗಳನ್ನು ಸರ್ಕಾರದ 

ಹೊರಗಿನ ವಿಶ್ವವಿದ್ಯಾನಿಲಯಗಳು ಅಥವಾ ಇತರೆ ಸಂಶೋಧನಾ ಸಂಸ್ಥೆಗಳಿಂದ ಪ್ರಾಯೋಜಿಸುವುದು. 
ರಾಜ್ಯ ಯೋಜನಾ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಹಾಗೂ ಮುಂದಾಳತ್ವದಲ್ಲಿ ರಾಜ್ಯ ಯೋಜನಾ ಮಂಡಳಿಯ 
ಉಪಾಧ್ಯಕ್ಷರು ಮಂಡಳಿಯ ಕೆಲಸ ಕಾರ್ಯಗಳು , ದಕ್ಷತೆ ಮತ್ತು ಸುಗಮವಾಗಿ ನೆರವೇರಲು ಅಗತ್ಯವಾದ ಅಧಿಕಾರವನ್ನು ಚಲಾಯಿಸುವುದು . 
1) ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ಅನುಬಂಧ - Aರ ಪಟ್ಟಿಯ ಪ್ರಕಾರ ಮಂಡಳಿಯ ಅಧಿಕಾರೇತರ ಸದಸ್ಯರಿಗೆ ಪ್ರಯಾಣ 

ಭತ್ಯೆಯನ್ನು ನೀಡಲು ಮಂಜೂರಾತಿಯನ್ನು ನೀಡಲಾಗಿದೆ. 
2) ದಿನಭತ್ಯೆ ಅನ್ವಯಿಸುವ ಕಡೆಯಲ್ಲಿ ಅದರ ಬದಲು ಮಂಡಳಿಯ ಸಭೆಗಳಿಗೆ ಹಾಜರಾಗುವ ಅಧಿಕಾರೇತರ ಸದಸ್ಯರಿಗೆ ದಿನವೊಂದಕ್ಕೆ ರೂ . 

500/ - ಸಭಾ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ರಾಜ್ಯ ಯೋಜನಾ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳು ರಾಜ್ಯ ಯೋಜನಾ ಮಂಡಳಿಯ ಕಾರ್ಯಗಳ ಅಧಿಕಾರ ಹೊಂದಿರುತ್ತಾರೆ ಮತ್ತು 

ರಾಜ್ಯ ಯೋಜನಾ ಮಂಡಳಿಗೆ ಸಂಬಂಧಿಸಿದ ಲೆಕ್ಕಪತ್ರ ಶೀರ್ಷಿಕೆಯಡಿಯಿರುವ ನಿಧಿಯ ನಿರ್ವಹಣಾ ಅಧಿಕಾರ ಹೊಂದಿರುವರು . 
6) ಇದಕ್ಕೆ ತಗಲುವ ವೆಚ್ಚವನ್ನು ಆಯವ್ಯಯ ಲೆಕ್ಕಶೀರ್ಷಿಕೆ “3451 - 00 -101 -4 - 00³ ರಡಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ .ಆರ್. 775 

ಉಷಾಬಾಯಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 3 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 


ವಿಷಯ : ತುಮಕೂರು ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ( ಪರಿಷತ - II) ಸರ್ಕಾರದ ಅಂತಿಮ 

ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ನಅಇ/270/ ಬೆಂರೂಪ್ಯಾ/2009 , ಬೆಂಗಳೂರು ದಿನಾಂಕ : 28.10 .2009 

2) ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪತ್ರ ಸಂಖ್ಯೆ: ತುನಪ್ಪಾ / ನ. ಯೋಸ. | ಮ . ಯೋ / 01/ 1356 | 

2007 - 08 ದಿನಾಂಕ: 21.10.2010 | 
3) ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಛೇರಿಯ ಏಕ ಕಡತ ಸಂಖ್ಯೆ: ನಗ್ರಾಯೋ 

( 21)/ಉನಿ(ಯೋನಿ) ತುಮಕೂರು/ ಮ . ಯೋ ( ಪ. l) 2010- 11 ದಿನಾಂಕ : 21.10 .2010 ರಲ್ಲಿ ನೀಡಿರುವ ಅಭಿಪ್ರಾಯ . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ತುಮಕೂರು ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ( ಪರಿಷ್ಕತ- II) ಗೆ 
ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ. 

ಮೇಲೆ ಓದಲಾದ ( 2) ರ ಪತ್ರದಲ್ಲಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರವು ತುಮಕೂರು ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ತಯಾರಿಸಿರುವ ಮಹಾ ಯೋಜನೆ ( ಪರಿಷ್ಕೃತ - II) ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 (1) ರನ್ವಯ 
ಅಗತ್ಯ ಕ್ರಮ ಜರುಗಿಸಿ ಮಹಾ ಯೋಜನೆಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ ಸರ್ಕಾರದ ಅಂತಿಮ ಅನುಮೋದನೆಗೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ (3) ರ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೆಶಕರ ಕಛೇರಿಯ ಏಕ ಕಡತದಲ್ಲಿ ತುಮಕೂರು ನಗರದ 
ಜನಸಂಖ್ಯೆಯು 2031 ರಲ್ಲಿ 9,50,000 ಗಳಷ್ಟು ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ ಮಹಾ ಯೋಜನೆಯನ್ನು ತಯಾರಿಸಲಾಗಿದೆ. ತುಮಕೂರು 
ನಗರದ ಸ್ಥಳೀಯ ಯೋಜನಾ ಪ್ರದೇಶದ 310.00 ಹೆಕ್ಟೇರ್ ಪ್ರದೇಶದಲ್ಲಿ 12944.89 ಹೆಕ್ಟೇರ್ ಪ್ರದೇಶವನ್ನು ನಗರೀಕರಣದ ಎಲ್ಲೆಯೆಂದು ಪ್ರಸ್ತಾಪಿಸಿ 
ಯೋಜನೆಯನ್ನು ರೂಪಿಸಲಾಗಿದೆ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 12 ರಲ್ಲಿನ ಅಂಶಗಳನ್ನು ಪರಿಗಣಿಸಿ, 
ನಗರದ ಮುಂದಿನ ಯೋಜಿತ ಬೆಳವಣಿಗೆಗಳಿಗಾಗಿ ಪ್ರಸ್ತಾಪಿಸಿರುವ 11774 .74 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 6451.52 ಹೆಕ್ಟೇರ್ (ಶೇ . 54 .92), 
ವಾಣಿಜ್ಯಕ್ಕಾಗಿ 479 .99 ಹೆಕ್ಟೇರ್ ( ಶೇ . 4.08), ಕೈಗಾರಿಕೆಗಾಗಿ 1002.41 ಹೆಕ್ಟೇರ್ ( ಶೇ . 8.51), ಸಾರ್ವಜನಿಕ/ ಅರೆ ಸಾರ್ವಜನಿಕ ಉಪಯೋಗಕ್ಕೆ 872.80 
ಹೆಕ್ಟೇರ್ (ಶೇ . 7.41), ಉದ್ಯಾನವನ /ಬಯಲು ಜಾಗೆಗಳಿಗೆ 997.87 ಹೆಕ್ಟೇರ್ (ಶೇ .8.47), ಸಾರ್ವಜನಿಕ ಉಪಯುಕ್ತತೆಗಾಗಿ 44 .41 ಹೆಕ್ಟೇರ್ (ಶೇ .0.38 ) 
ಹಾಗೂ ಸಾರಿಗೆ / ಸಂಪರ್ಕ ವಲಯಕ್ಕೆ 1925 .41 ಹೆಕ್ಟೇರ್ ( ಶೇ . 16.36 ) ಪ್ರದೇಶವನ್ನು ನಿಗದಿಪಡಿಸಲಾಗಿದೆ. ಮಹಾ ಯೋಜನೆ ( ಪರಿಷ್ಕೃತ- II) 
ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದ್ದು ಮಹಾಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ 1961ರ ಕಲಂ 13(3) ರನ್ವಯ ಅಂತಿಮ ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


೧೫೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


ITE 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 377 ಬೆಂರೂಪ್ರಾ 2010 , ಬೆಂಗಳೂರು, ದಿನಾಂಕ 10.03. 2011 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ 
ಯೋಜನೆ ( ಪರಿಷ್ಕೃತ - II ) ನ್ನು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 ( 3) ರನ್ವಯ ಈ ಕೆಳಗಿನ 
ನಿಬಂಧನೆಗಳಿಗೊಳಪಟ್ಟು ಅಂತಿಮ ಅನುಮೋದನೆಯನ್ನು ನೀಡಲಾಗಿದೆ. 

1. ತುಮಕೂರು ತಾಲ್ಲೂಕು ಊರ್ಡಿಗೆರೆ ಹೋಬಳಿ ಮೈದಾಳ ಅಮಾನಿಕೆರೆ ಗ್ರಾಮದ ಸ. ನಂ . 271ರ ಭಾಗಶ: ಹಾಗೂ ಸ. ನಂ . 273ರ 
- ಜಮೀನುಗಳ ಭೂ ಉಪಯೋಗವನ್ನು ವಸತಿ ವಲಯವೆಂದು ಪರಿಗಣಿಸತಕ್ಕದ್ದು. 
2 . ತುಮಕೂರು ಅಮಾನಿಕೆರೆ ಗ್ರಾಮದ ಸ . ನಂ . 23ರ ಜಮೀನಿನ ಭೂ ಉಪಯೋಗವನ್ನು ವಸತಿ ವಲಯವೆಂದು ಪರಿಗಣಿಸತಕ್ಕದ್ದು . 

ಮಹಾ ಯೋಜನೆ ( ಪರಿಷತ - 1) ಗೆ ಅಂತಿಮ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು 
ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 776 

ಎಂ . ಎಂ . ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 

ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ರಸ್ತೆ ಮೇಲು ಸೇತುವೆ/ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ GAD ತಯಾರಿಸುವ ರೈಟ್ಸ್ ಸಂಸ್ಥೆಗೆ ಹಣ 

ಪಾವತಿಸಲು ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ದಿನಾಂಕ 29 - 05 - 2007ರ ಸರ್ಕಾರಿ ಆದೇಶ ಸಂ . IDD 47 NSW 2007. 

2) ಸೀನಿಯರ್ ಡೆಪ್ಯುಟಿ ಜನರಲ್ ಮ್ಯಾನೇಜರ್ , ರೈಟ್ಸ್, ಬೆಂಗಳೂರು, ಇವರ ಪತ್ರ ಸಂಖ್ಯೆ: RITES/BLR/IDD -ROB 

RUB/ Billing/ 2011 ದಿನಾಂಕ 18 - 02 - 2011 . 
ಪ್ರಸ್ತಾವನೆ: 

ರೈಟ್ಸ್ (ರೈಲು ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್ ) ರಸ್ತೆ ಮೇಲು ಸೇತುವೆ/ರಸ್ತೆ ಕೆಳ ಸೇತುವೆ ನಿರ್ಮಾಣಕ್ಕೆ 
ಸಂಬಂಧಿಸಿದಂತೆ GAD ತಯಾರಿಸಲು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದು ಮೇಲೆ ಉಲ್ಲೇಖ (1) ರಲ್ಲಿ ಓದಲಾಗಿರುವ ಸರ್ಕಾರಿ ಆದೇಶದನ್ವಯ ರಸ್ತೆ ಮೇಲು 
ಸೇತುವೆ/ ರಸ್ತೆ ಕೆಳಸೇತುವೆಗಳ ನಿರ್ಮಾಣಕ್ಕಾಗಿ ಯೋಜನಾ ವರದಿ ಹಾಗೂ GAD ( General Arrangement Drawing) ಗಳನ್ನು ತಯಾರಿಸಲು ಮೆ || ರೈಟ್ಸ್ 

ಇದಕ್ಕೆ ತಗುಲಿದ ಶುಲ್ಕ ರೂ . 96,74,906.00 ಲಕಗಳನ್ನು ( ತೊಂಬತ್ತಾರು ಲಕದ ಎಪತ್ತು ನಾಲ್ಕು ಸಾವಿರದ ಒಂಬೈನೂರ 
ಆರು ರೂಪಾಯಿಗಳು ಮಾತ್ರ) ಪಾವತಿಸುವಂತೆ ರೈಟ್ಸ್ ಸಂಸ್ಥೆಯು ಬೇಡಿಕೆ ಸಲ್ಲಿಸಿದ್ದು ಈ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
2. ಈ ಮೇಲಿನ ವಿವರಗಳನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 77 ರಾರಾಹ 2009, ಬೆಂಗಳೂರು ದಿನಾಂಕ 08.03.2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅನುಮೋದಿತ ರಸ್ತೆ ಮೇಲು ಸೇತುವೆ /ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 
ಯೋಜನಾ ವರದಿ ಹಾಗೂ GAD ( General Arrangement Drawing) ಗಳನ್ನು ತಯಾರಿಸಲು ರೂ . 96,74 ,906 .00 ಲಕ್ಷಗಳನ್ನು 
( ತೊಂಬತ್ತಾರು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಆರು ರೂಪಾಯಿಗಳು ಮಾತ್ರ) ಈ ಸಾಲಿನ ಲೆಕ್ಕ ಶೀರ್ಷಿಕೆ “5465 -01-190 - 3 -04 
( ಯೋಜನೆ) - 211ರ ಕೆ -ರೈಡ್ ರಸ್ತೆ ಮೇಲು/ಕೆಳ ಸೇತುವೆ ಇದರ ಅಡಿಯಲ್ಲಿ ಒದಗಣೆ ಮಾಡಿರುವ ರೂ . 30.00 ಕೋಟಿಗಳ ಅನುದಾನದಿಂದ ರೈಟ್ಸ್ 
ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. 

2 . ಈ ಮೊತ್ತವನ್ನು ಸೀನಿಯರ್ ಡೆಪ್ಯುಟಿ ಜನರಲ್ ಮ್ಯಾನೇಜರ್, ರೈಟ್ಸ್, ಬೆಂಗಳೂರು, ಇವರು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 
ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಮೇಲು ರುಜುವಿನೊಂದಿಗೆ ಸೇಯಿಸ್ ರಸೀತಿಯ ಮೂಲಕ ಡ್ರಾ ಮಾಡಿ ರಸ್ತೆ ಮೇಲು ಸೇತುವೆ/ ರಸ್ತೆ 
ಕೆಳಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ GAD ತಯಾರಿಕೆಯ ಶುಲ್ಕಕ್ಕಾಗಿ ಬಿಡುಗಡೆ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಎ. ಬಾಬುರವೀಂದ್ರನಾಥ್ ಪಟೇಲ್ 
ಪಿ . ಆರ್ . 777 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ | ಶ್ರೀ ಚಾಮುಂಡೇಶ್ವರಿ ಶುಗರ್ ಲಿಮಿಟೆಡ್ ಇವರಿಗೆ 18 ಮೆಗಾ ವ್ಯಾಟ್ ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು 

ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/04 /ಸಿಎಸ್ಎ ಲ್ - ಹಾಸನ/10 /3521 ದಿನಾಂಕ : 10. 11 .2010 /20. 12 .2010. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ|| 
ಶ್ರೀ ಚಾಮುಂಡೇಶ್ವರಿ ಶುಗರ್‌ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರೀನಿವಾಸಪುರ ಎಂಬಲ್ಲಿ 18 MW ( Gross) ಮತ್ತು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


೧೫೩೩ 


12 .5 MW ( exportable ) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 499 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ 25 .02.2011 
ಮೆ | ಶ್ರೀ ಚಾಮುಂಡೇಶ್ವರಿ ಶುಗರ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರೀನಿವಾಸಪುರ ಎಂಬಲ್ಲಿ 18 MW 
( Gross) ಮತ್ತು 12.5 MW ( exportable) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಸರ್ಕಾರದ 
ನಿರಾಕ್ಷೇಪಣೆಯನ್ನು ನೀಡಲಾಗಿದೆ. 

1 . The company shall obtain separate clearance from Karnataka Power Transmission Corporation Limited in 

respect of evacuation of power. 
The company shall enter into wheeling and banking agreement with Karnataka Power Transmission 
Corporation Limited in case of selling power to third party and power purchase agreement in case of 
selling power to Karnataka Power Transmission Corporation Limited . 
The company shall obtain necessary statutory clearance wherever required from the respective 
Departments / Organizations such as Forest Department, Revenue Department, & Karnataka State 
Pollution Control Board , etc. for both the Sugar Mill and the Power plant. 
The Detailed Project Report (D .P . R .) for the power plant shall be got approved by Karnataka Renewable 
Energy Development Limited , before the commencement of the power plant. 


3 , 


ಪಿ . ಆರ್. 778 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
ಇಂಧನ ಸಚಿವಾಲಯ 


ವಿಷಯ : ಮೆ || ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರ ರದ್ದು ಮಾಡಲಾಗಿರುವ 11.2 ಮೆಗಾ ವ್ಯಾಟ್ ಸಾಮರ್ಥ್ಯದ 

- ಪವನ ವಿದ್ಯುತ್ ಯೋಜನೆಯನ್ನು ಪೂರ್ವಸ್ಥಿತಿಗೆ ತಂದು ಅನುಷ್ಠಾನಕ್ಕಾಗಿ ಕಾಲಾವಕಾಶ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 448 ಎನ್‌ಸಿಇ 2008 ದಿನಾಂಕ: 20.06. 2009. 

2 . ಮೆ || ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರ ಪತ್ರ ದಿನಾಂಕ : 15.07 .2009. 
3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರಗಳ ದಿನಾಂಕ: 

05 /07. 09 .2009 , 03 / 05.12 .2009 . 

4. ದಿನಾಂಕ: 19 .04.2010ರಂದು ನಡೆದ ರಿವ್ಯೂ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರಿಗೆ ಚಿತ್ರದುರ್ಗ ಜಿಲ್ಲೆಯ 
ತುರುವನೂರು ಮತ್ತು ಮದನಾಯಕನಹಳ್ಳಿ ಗ್ರಾಮಗಳಲ್ಲಿ ಹಂಚಿಕೆ ಮಾಡಲಾಗಿರುವ 11.2 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ 
ಹಂಚಿಕೆ ಆದೇಶ ಮತ್ತು ಒಡಂಬಡಿಕೆಯನ್ನು ರದ್ದುಗೊಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ, ಮೆ || ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರು ಯೋಜನೆಯ ಅನುಷ್ಠಾನದ 
ನಿಟ್ಟಿನಲ್ಲಿ ಮೂಲಭೂತ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಯೋಜನೆಯ ರದ್ದತಿ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು ಅಭಿವೃದ್ಧಿದಾರರ ಕೋರಿಕೆಯ ಮೇರೆಗೆ ಮೆ ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರ ರದ್ದಾಗಿರುವ 11.2 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಪುನ:ಶ್ವೇತನಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಸಭೆಯ ನಿರ್ಣಯವು ಈ ಕೆಳಗಿನಂತಿದೆ. 

" It has a 11.2 MW capacity wind project allotted at Turuvanuru & Madanayakanahalli in Chitradurga District 
and has remained uncommissioned even after aged 10 years, and hence , on the basis of age of the 
project it was cancelled . However, M /s . AMTL pursued the development of the project simultaneously and 
obtained the following project related works in possessions. The Government land 23 Acre- 12 Guntas has 
already been obtained including power evacuation approval, paid grid augmentation charges of Rs . 33 
lakhs, route approval for power evacuation . Further, the physical activities such as construction of 
approach road , substation , casting of WTG foundation receipt of tower materials and substation materials 
etc., are continued at site . The representative of the firm apprised the committee that the firm has 
scheduled to commission 10 MW by September 2010 including 1 MW by May 2010 and balance and 
balance 7.25 MW & 6.75 of M /s. Marudhavel Industries Ltd by March 2011. The representation also stated 


೧೫೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೯ , ೨೦೧೧ 


ಭಾಗ - ೧ 


that they being the WTG manufacturer have acquired necessary & requisite clearances including 
submission of DPR , arrangement of project finance for the project. The firm to realize the project and they 
requested for restoration of capacity allotted . 
Referring to above appraisal, the members in the meeting expressed that, this firm has not taken up 
required measures for developing the project in time. However, having seen the physical activities done at 
site and as presented by the representative, it was decided in themeeting to restore the cancellation order 
and permitted to commission the project by March 2011. Further , as a measure for firmness in completion 
of project a binding condition was imposed i.e ., the firm has to pay a penalty of Rs . 1.00 /- lakhs per MW to 
KREDL . If the project remained un - commissioned by end ofMarch 2011 , the amount so deposited , will be 

transferred to Akshaya Shakthi Nidhi in KREDL and the project will be cancelled.” 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 448 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ 04.03.2011 
ಮೆಗೆ ಅರುಲ್ ಮಾರಿಯಮ್ಮನ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್ ಇವರಿಗೆ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಮತ್ತು ಮದನಾಯಕನಹಳ್ಳಿ ಗ್ರಾಮಗಳಲ್ಲಿ 
ಹಂಚಿಕೆ ಮಾಡಲಾಗಿದ್ದ 11.2 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ರದ್ದತಿ ಆದೇಶವನ್ನು ಹಿಂಪಡೆಯಲಾಗಿದೆ. ಯೋಜನೆಯ 
ಅನುಷ್ಠಾನಕ್ಕಾಗಿ ಕೊನೆಯ ಅವಕಾಶವಾಗಿ ದಿನಾಂಕ: 31.12 . 2011 ರ ತನಕ ಕಾಲಾವಕಾಶವನ್ನು ಈ ಕೆಳಗಿನ ನಿಬಂ 

1) ಮೆಗಾ ವ್ಯಾಟ್ ಒಂದಕ್ಕೆ ರೂ . 1.00 ಲಕ್ಷದಂತೆ ಕೆ. ಆರ್. ಇ. ಡಿ .ಎಲ್. ಗೆ ದಂಡ ಪಾವತಿಸತಕ್ಕದ್ದು. 
2) ದಿನಾಂಕ : 31.12.2011ರ ಒಳಗೆ ಯೋಜನೆಯನ್ನು ಪ್ರಾರಂಭಿಸದಿದ್ದಲ್ಲಿ, ಎಲ್ಲಾ ಮೊತ್ತವನ್ನು ಕೆ. ಆರ. ಇ. ಡಿ.ಎಲ್. ನ “ ಅಕ್ಷಯ ಶಕ್ತಿ ನಿಧಿ” ಗೆ 

ವರ್ಗಾವಣೆ ಮಾಡಲಾಗುವುದು ಹಾಗೂ ಯೋಜನೆಯ ತನ್ನಿಂತಾನೆ ರದ್ದಾಗಿದೆ ಎಂದು ತಿಳಿಯುವುದು. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಪಿ . ಆರ್. 779 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


COMMERCE AND INDUSTRIES SECRETARIAT 
Sub : Approval to the Project Proposal of M /s. Hindustan Coca Cola Beverages Pvt. Ltd ., to 

establish an unit for “ Aerated Soft Drinks, Fruit Juices & Packed Drinking Water" 

in Yadgir District-request for additional land-reg. 
Read : 1 . Government Order No . Cl 301 SPI 2010 , dated : 14 - 07 -2010. 

2 . Proceedings of the 24th State High Level Clearance Committee (SHLCC ) Meeting 

held on 24 - 01- 2011 . 
PREAMBLE : 

M /s . Hindustan Coca Cola Beverages Pvt. Ltd ., has been accorded approval to establish an unit for “ Aerated Soft Drinks , 
Fruit Juices & Packed Drinking Water” in Yadgir District , with an investment of Rs. 250 crores , generating employment to about 
253 persons. Now , they have sought an additional 100 acres of land and a revised project to Rs. 275 crores. 

In the 24th State High Level Clearance Committee ( SHLCC ) Meeting held on 24-01-2011, the proposal of the Company was 
discussed and approved . 

Government has examined the recommendations made by the State High Level Clearance Committee in its 24th Meeting 
held on 24 -01- 2011, in all aspects . 
Hence the following Order. 

GOVERNMENT ORDER NO . CI 301 SPI 2010, BANGALORE, DATED : 11-03-2011. 
Government is pleased to accord approval to the proposal of M /s. Hindustan Coca Cola Beverages Pvt. Ltd ., for allotment of 
additional 100 acres of land in Yadgir Industrial Area (Kadechur & Badiyal Villages ) with a revised project cost of Rs. 275 .00 crores. 
Other terms and conditions mentioned in the G .O . read at (1) above , remain same. 

By Order and in the name of the Governor of Karnataka 

A . V . Srinivasa Dikshit 
P . R . 785 

Desk Officer (Technical Cell) 
Commerce and Industries Department. 


21- 0 


FDF :37 ODZIE , TOJo, de , 9000 


೧೫೩೫ 


COMMERCE AND INDUSTRIES SECRETARIAT 

CORRIGENDUM 


Sub : 


No . Cl/ 283/SPI/2009 Bangalore , Dated : 11 -03 - 2011 
Approval to the Project Proposal of M /s. Surana Power Ltd., to establish “ 435 MW 
Thermal Power Plant" in Wadlur and Yaganur Villages , Raichur District-change of 
applicable policy . 
1 . Government Order No . Cl 283 SPI 2009, dated : 16 - 11- 2009. 
2. Proceedings of the 24th State High Level Clearance Committee (SHLCC) Meeting 
held on 24 -01- 2011 . 


Read : 


In the Government Order No. Cl 283 SPI 2009, dated : 16 - 11 - 2009, in the incentives and concessions portion please read 
as " applicable Government Order/Policy " in place of " Energy Policy " 

Infrastructure facilities , incentives , concessions and other terms and conditions remain the same as in the G . O . read at ( 1 ) 
above . 

By Order and in the name of the Governor of Karnataka 

A . V . Srinivasa Dikshit 
P . R . 786 

Desk Officer (Technical Cell ) 
Commerce and Industries Department. 


COMMERCE AND INDUSTRIES SECRETARIAT 


CORRIGENDUM 


No. Cl/ 30 /SP1/2010 Bangalore, Dated : 11-03-2011 


Sub : 


Approval to acquire additional land of 524 acres in Hanganhalli Village, Sedam Taluk , 
Gulbarga District to enhance plant capacity of M /s Rajashree Cement Works . 


Read : 


1. Government Order No. Cl 30 SPI 2010 , dated : 25 -02- 2010 . 
2. Government Order No . Cl 30 SPI 2010, dated : 18 -08 -2010 . 
3. Proceedings of the 24th State High Level Clearance Committee (SHLCC) Meeting 
held on 24 -01- 2011 . 


In the Government Order No. Cl 30 SPI 2010 , dated : 18 -08 - 2010 , in the order portion please read as " purchase of 
additional 524 - 10 acres of land in Hanganhalli Village , Sedam Taluk , Gulbarga District, U / s 109 of KLR Act out ofwhich 88 -39 
acres Government land to be allotted by Revenue Department and balance 435 - 11 acres to be purchased U /s 109 KLR Act by 
the company” in place of “ purchase additional 524 acres of land in Hanganhalli Village, Sedam Taluk , Gulbarga District, U / s 
109 of KLR Act" . 

By Order and in the name of the Governor of Karnataka 

A . V . Srinivasa Dikshit 
P . R . 787 

Desk Officer (Technical Cell ) 
Commerce and Industries Department. 


COMMERCE AND INDUSTRIES SECRETARIAT 


CORRIGENDUM 


No . Cl/ 281/SPI/2010 Bangalore, Dated : 15 -03- 2011 


Sub : Approval to the Project Proposal of M /s , Marib Infrastructure India Pvt. Ltd ., to establish an “ Innovative , 

State of the art, multi user recreational tourism related infrastructural development project (Space City )" 
at various Sy. No s of Hosahudiya , Adiganapalli and Narepalli village , Bagepalli Taluk , Chikkaballapur 

District- amendment to land acquisition on consent-reg . 
Read : 1 . Government Order No. Cl 281 SPI 2010 , dated : 14 -07 - 2010 . 

2. Proceedings of the 24th State High Level Clearance Committee (SHLCC ) Meeting held on 

24 - 01 - 2011. 
In the Order portion of the Government Order No. Cl 281 SPI 2010 , dated : 14 -07 -2010 , under the infrastructure facility 1 . 
“Land” the words " to be purchased U / s 109 ofKLR Act and conversion of the same” be replaced by “ to be acquired by KIADB 
as SUC ” . 


0982 . 


FOTE37 ODPE, TOSOLO, we 06 , 9000 


231 - 0 


Other terms and conditions remain the same as in the G . O . read at (1 ) above. 


By Order and in the name ofthe Governor ofKarnataka 

A . V . Srinivasa Dikshit 
Desk Officer (Technical Cell) 
Commerce and Industries Department. 


P . R . 788 


COMMERCE AND INDUSTRIES SECRETARIAT 
Sub : The project proposal of M /s. JSW Steel Ltd ., for enhancement of installed capacity of 

"Integrated Steel Plant from 10 Million TPA to 16 Million TPA & to set up 600 MW 

captive power plant" at Sandur Taluk , Bellary District - approval for additional land-reg . 
Read : 1 . Government Order No . Cl 262 SPI 2009, dated : 29 -10 - 2009 . 

2 . Proceedings of the 24th State High Level Clearance Committee (SHLCC ) Meeting 

held on 24 - 01- 2011 . 
PREAMBLE : 

M /s. JSW Steel Ltd ., has been accorded approval for enhancement of installed capacity of " Integrated Steel Plant from 10 
Million TPA to 16 Million TPA & to set up 600 MW captive power plant” at 1150 acres of land within the existing factory premises of 
8042 acres, in Torangallu Village , Sandur Taluk , Bellary District, with an additional investment of Rs. 15131.70 crores , generating 
employment to about 6000 persons . Now they have sought an additional land of 839 acres the Gadaginur and Gonhal Villages for 
creation of impounding reservoir . 

In the 24th State High Level Clearance Committee (SHLCC) Meeting held on 24 -01 -2011, the proposal of the Company has 
been discussed in detailed and approved. 

Government has examined the recommendations made by the State High Level Clearance Committee in its 24th Meeting 
held on 24 -01 -2011 , in all aspects . 
Hence the following order. 

GOVERNMENT ORDER NO . CI 262 SPI 2009 , BANGALORE , DATED : 11-03 - 2011. 
In the circumstances explained above , Government is pleased to accord approval to the proposal of M /s. JSW Steel Ltd ., 
for creation of an impounding reservoir and acquisition and allotment of additional land of 700 acres atGadaginur and Gonhal Villages 
by KIADB as SUC for the above purpose. 
Other terms and conditions remain the same as in the G .O . read at (1 ) above . 

By Order and in the name of the Governor of Karnataka 

A . V . Srinivasa Dikshit 
P . R . 789 

Desk Officer (Technical Cell) 
Commerce and Industries Department. 


COMMERCE AND INDUSTRIES SECRETARIAT 
Sub : Approval to the project proposal of M /s. JSW Infrastructure Ltd ., to establish "Railway 

Siding and Railway Line" at Bellary District. 
Read : 1 . Government Order No . Cl 221 SPI 2010 , dated : 02- 06 - 2010 . 

2 . Proceedings of the 24 h State High Level Clearance Committee (SHLCC ) Meeting 

held on 24 -01 - 2011. 
PREAMBLE : 

M /s. JSW Infrastructure Ltd ., has been accorded approval to establish “ 9 kms length Railway Siding from Daroji Railway 
Junction to the plant site of M /s JSW Steels Ltd ., at Sulthanpur and 8 kms length branch railway line to Sushilnagar Village, from 16 .8 
km point of the main railway line off Torangallu -Rangithpura ”, with an investment of Rs . 87 crores , generating employment to about 
366 persons. 

Now they have requested to transfer the project to M /s . JSW Steel Ltd ., from M /s JSW Infrastructure Ltd ,. to take up the 
Railway Siding Project. 

In the 24th State High Level Clearance Committee (SHLCC) Meeting held on 24 -01 -2011, the proposal of the Company has 
been approved . 

Government has examined the recommendations made by the State High Level Clearance Committee in the 24th Meeting 
held on 24-01- 2011 , in all aspects . 
Hence the following Order. 

GOVERNMENT ORDER NO . CI 221 SPI 2010 , BANGALORE , DATED : 11 -03- 2011 . 
Government is pleased to transfer the approval given to M /s JSW Infrastructure Ltd ., in favour of M /s JSW Steel Ltd ., to 
establish a Railway Siding and Railway Line" and also to include Bhujanganagar" to the list of villages mentioned under infrastructure 
facilities ” - “ Land" 

Other terms and conditions remain the same as in the G . O . read at ( 1) above . 


By Order and in the name of the Governor ofKarnataka 

A . V . Srinivasa Dikshit 

Desk Officer (Technical Cell) 
Commerce and Industries Department. 


P . R . 790 


